


ಮಾತುಕತೆ ೪೫ 

ನೀನಾಸಮ್‌ ಹೆಗ್ಗೋಡು (ಸಾಗರ) ಕರ್ನಾಟಕ ೫೭೭ ೪೧೭ 
ದೂರವಾಣಿ: ೦೮೧೮೩-೬೫೬೪೬ 

ಖಾಸಗಿ ಪ್ರಸಾರದ ತೈ_ಮಾಸಿಕ ಸಂಪರ್ಕಪತ್ರ 
(ಫೆಬ್ರವರಿ-ಮೇ-ಆಗಸ್ಟ್‌-ನವೆಂಬರ್‌) 


ಸಂಪಾದಕ: ಜಶವಂತ ಜಾದವ್‌ 
ಸಹ ಸಂಪಾದಕ: ವೆಂಕಟರಮಣ ಐತಾಳ್‌ ಬಿ. ಆರ್‌. 


ವಾರ್ಷಿಕ ವರ್ಗಣೆ: ಇಪ್ಪತ್ತೈದು ರೂಪಾಯಿ 
ಅಕ್ಷರ ಜೋಡಣೆ: ಅಕ್ಷರ ಗಣಕ, ಹೆಗ್ಗೋಡು 
ಮುದ್ರಣ: ಅಶ್ವಿನಿ ಗ್ರಾಫಿಕ್ಸ್‌, ಅರಳೇಪೇಟೆ, ಬೆಂಗಳೂರು 


ಫೆಬ್ರವರಿ ೧೯೯೮ ವರ್ಷ ಹನ್ನೆರಡು ಸಂಚಿಕೆ ಒಂದು 
೧. ಎಲ್ಲಿ ಹೋದರೊ ಅವರು ಎಂದು ಬರುವರು? - ವೈದೇಹಿ ಪುಟ ೨ 
೨. ಜಾತಿ ಕುರಿತು ಗಾಂಧಿಚಿಂತನೆಯಲ್ಲಾದ ಬದಲಾವಣೆ 

ಮೂಲ: ಮಾರ್ಕ್‌ ಲಿಂಡ್‌ಲೆ /ಅನು: ಕೆ.ವಿ. ಸುಬ್ಬಣ್ಣ ಪುಟ ೬ 
೩. ಬಿದಿರಿನ ಮನೆ - ಶಿವ ವಿಶ್ವನಾಥನ್‌ 

ಕನ್ನಡಕ್ಕೆ: ಅಕ್ಷರ ಕೆ.ವಿ. ಪುಟ ೪೫ 


೪. ಐತಿಹ್ಯ ಮಾಲೆಯ ಕಥೆಗಳು: "ವಿಡ್ಡಿ ಕೂಷ್ಮಾಂಡಂ' 
ಮಲಯಾಳಂ ಮೂಲ: ಕೊಟ್ಟಾರತ್ತಿಲ್‌ ಶಂಕುಣ್ಣಿ 


ಅನುವಾದ: ಬಿ. ಆರ್‌. ವೆಂಕಟರಮಣ ಐತಾಳ ಪುಟ ೬೦ 
೫. ನೀನಾಸಮ್‌ ವರದಿಗಳು ಪುಟ ೬೬ 
೬. ನೀನಾಸಮ್‌ ಮುನ್ನೋಟ ಪುಟ ೬೭ 


14111111410 7708114877 1998 (378೩ 1218505 1) 
711೪45/41/ 0೩೯೫778137 1೫೫1/51. 

7181151171 81/7877 ೧೧೫;1//7/,110;7%೦%. 

7೫ ೩1, 50850817101: ೩5.25(77181117/ ೯118 ೦೫7/) 
70೩ 7811/17೯5 ೮1೫೮೭1.೪11೦ . 

717೪/1511 1187060000 (640/18) (1487/4741 4 577 417 





ಚಿತ್ರ:ಕೆ.5. ಹೆಬ್ಬಾರ್‌ 


ದಿವಂಗತರಾದ 
ಮಾನ್ಯ ಕೋಟ ಶಿವರಾಮ ಕಾರಂತ 
(೧೯೦೨-೧೯೯೭) 
ಅವರಿಗೆ ೨೨ ಡಿಸೆಂಬರ್‌ ೯೭ ಸೋಮವಾರ ಸಂಜೆ 
ನೀನಾಸಮ್‌ ಬಳಗವು ತನ್ನ ಶ್ರದ್ಧಾಂಜಲಿಯನ್ನರ್ಪಿಸಿತು. 


ಈ -- 


ಎಲ್ಲಿ ಹೋದರೊ ಅವರು 


ಎಂದು ಬರುವರು? 
ವೈದೇಹಿ 


ಎಲ್ಲಿಂದ ಬಂದರೋ 
ಎಲ್ಲಿ ಸಂದರೊ ಅವರು 
ಇಲ್ಲಿದ್ದಷ್ಟು ಕಾಲ ತನ್ನದೆಂದವರು 


ದಣಿವೆನ್ನದ ಯೋಧ 

ವೃದ್ಧನಾಗದ ವೃದ್ಧ 

ಕನ್ನಡದ ಭೀಷ್ಮ ಪಿತಾಮಹರು 
ತನ್ನಿಚ್ಛೆಯಂತೆಯೇ ಮರೆಯಾದರು! 


ನಡೆದ ನಡಿಗೆಯ ನುಡಿ 
ನುಡಿಯ ನಡಿಗೆಯೆ ಭಾಷೆ 
ಕೃತಿಯ ಆಕೃತಿಯಲ್ಲೂ ಬೆರೆಸಿಕೊಂಡವರು 


ಅವರು ಇವರೆಂಬ ಪರಿಭೇದವಿಲ್ಲದೆ 

ಹೊತ್ತು ಮರೆಯುವ ಮಸ್ತು ಮಾತಿನವರು 
ಮಾತು ಮಾತಿನಲೂ ಭೂಮಿ - ಭೂಮ ಪ್ರಜ್ಞೆ 
ಜೋಕು ಜೀಕುವ ನಿತ್ಯ ಆರೋಗ್ಯದವರು 
ವೈರಾಗ್ಯವೆಂಬುದನೆ ತಾಳದವರು! 


ಎಲ್ಲಿಂದ ಬಂದರೋ 
ಎಲ್ಲಿ ಸಂದರೊ ಅವರು 
ಕಡಲಂತೆ ಇದ್ದರು - ಹೋದರು! 


ತುಲಸಿಯಾದರೂ ಸರಿಯೆ 
ದಿನಸಿಯಾದರೂ ಸರಿಯೆ 

ಪಿಗ್ಮಿಗಳ ಬಿಲ್ಲು ಬಾಣವಾದರೂ ಸರಿಯೆ 
ಆಸ್ಟ್ರೇಲಿಯಾ ತೀರ ಕಂಡ ಹೊಸ ಹಕ್ಕಿ 
ಗೆಲಾಕ್ಸಿಯೊಂದರಲಿ ಕಂಡ ಹೊಸ ಚುಕ್ಕಿ 
ಲಕ್ಷ್ಮೀನಾರಾಯಣ- ತಮ್ಮ ಶಿವರಾಮ 
ಚರ್ಚೆಯಲಿ ಕೆಲ ಸಂಜೆ ನಾನಿದ್ದೆ, ಸಾಕ್ಷಿ. 


ಎಲ್ಲಿಂದ ಬಂದರೋ 
ಎಲ್ಲಿ ಸಂದರೊ ಅವರು 
ಕೋಟತಟ್ಟಿನ ಸರ್ವ ಸತ್ವದವರು 


ಎಲ್ಲೆಲ್ಲಿ ಏನೇನು ಅಲ್ಲಲ್ಲಿ ಇರದುದನು 
ಸುಮ್ಮನೇ ನೋಡಿ ಬಿಡಲಾರದವರು 
ಹುಟ್ಟಾ ಯಜಮಾನ ಜಾಯಮಾನದಲೂ 
ಆತ್ಮಮಾನದ ಗೊತ್ತು ಮರೆಯದವರು 


ಸಿಟ್ಟಿನಲಿ ಸಾಕ್ಷಾತ್‌ ಶಿವರಾಯರು 
ಶಿವಪ್ಪ ನಾಯಕನ ಶಿಸ್ತಿನವರು 
2/46 ಹಿತ್ತಾಳೆಯನೂ ಪಕ್ಕ ನೆನಪಿಸುವವರು 


ಎತ್ತ ಹೋದರು ನಮ್ಮ ಮಣ್ಣಿನವರು? 
ಮಗು ಚಿತ್ತ ಕಡೆದ ಯುಗಪುರುಷರು? 


ಕೆಸರು ಕೆರೆ ಹೊಳೆ ಗುಡ್ಡ ಏರು ಇಳಿಜಾರು 
ಚಳಿಗಾಳಿ ಮಳೆ ಬಿಸಿಲು ಬರಸಿಡಿಲು ಗುಡಿಸಲು 
ಟಿ ಕಷ್ಟ ಸುಖ ತಿಳಿದವರು 

ಹೆಗಲು ಕೊಡುವವರು 


-ಎತ್ತ ಹೋದರು ನಮ್ಮ ಒಡಲಿನವರು? 
ಎತ್ತಿಕೊಂಡರು ಯಾವ ಕಡಲಿನವರು? 


ಗರ್ಜಿಸಲು ಬಲ್ಲರು 
ಪಿಸುನುಡಿಯಲೂ 
ಕುಣಿತವನು ಬಲ್ಲಂತೆ ಕಥೆ ಹೇಳಲೂ. 


ಪ್ರಾಮಾಣಿಕತೆಗೆ ಮೊದಲ ಮಣೆ ಇಡುವವರು 
ಅನುಭವದ ನಾಭಿಯಲಿ ಸೃಷ್ಟಿ ಹಟದವರು 
ಯಕ್ಷಲೋಕದ ಬ್ರಹ್ಮ 

ಸಿಂಹ- ಸುಂದರರು! 


ಇದ್ದಷ್ಟು ದಿನವೂ ಕ್ಷಣವೆ ಧನವೆಂದು 
ಜ್ಞಾನಕಾನನದಲ್ಲಿ ಅಡ್ಡಾಡಿದವರು 

ತಿಳಿದೆಲ್ಲ ತಿಳಿವನ್ನು ಹಂಚಿಯೂ ಹಂಚಿಯೂ 
ತಿಳಿವ - ತಿಳಿಸುವ ದಾಹ ತೀರದವರು 
ಅಜ್ಞಾನದೆದುರು ಮರುಗಿದವರು. 


ಮಾತೃ ಕರುಳಿನ ಗಂಡು 

ಪಿತೃ ಕೊರಳಿನ ಹೆಣ್ಣು 

ಸ್ತ್ರೀ ಪುರುಷ ಸಂವೇದನೆ ಆಯ್ದ ಮೊತ್ತ 
ಭೌತಲೋಕದ ದೊಡ್ಡ ಭಕ್ತ 


ಸಾವಿಗೂ ಹೋಗಿ ಬಾ - ಈಗ ಬಾ ಎಂದವರು 
ಕಾಲ ಪುರುಷನ ಜೊತೆಗೆ ಮೌನ ಸಾಗಿದರು! 


ಅರಸುತಿದೆ ಕಣ್ಣು ಕಾರಂತರನ್ನು 
ಸಭೆ ತುಂಬಿ ಬರುವ ಆ ಪುಣ್ಯವನ್ನು 


ಭಾಗ್ಯ ಕಳೆಯುವ ನೋವು ಬಲ್ಲಿರಾ? 
ಕನ್ನಡಿಗರನು ಕೇಳಿ. ಕನ್ನಡದ ಚಪ್ಪರದಿ 
ನಿಶ್ಶಬ್ದ ಕಂಬನಿಗೆ - ಬೇಕೆ ವಿವರ? 


ಎಲ್ಲಿಂದ ಬಂದರೋ 

ಎಲ್ಲಿ ಸಂದರೊ ಅವರು 
ನಮ್ಮೆಲ್ಲರೆದೆಯಲ್ಲಿ ಶಾಶ್ವತದವರು 
ಕನ್ನಡದ ಭಾರತದ ವಿಶ್ವ ಚೇತನರು. 


ರ್ಸರ್ಸ್ಗರ್ಗ 
ಶತಮಾನದಂಗಳದಿ ಆಡಿ ಆಡೀ ಮಗು 
ಕಣ್ಮುಚ್ಚಿ ಮಲಗಿಹುದು ನಿದ್ದೆ ಹೊದ್ದು 


ಯಾವ ಯುದ್ಧದ ಕರೆಯೊ 

ಯಾವ ಕನಸಿನ ಲೋಕ 

ಯಾವ ಗ್ರಹತಾರೆಗಳ ಸಂಚಾರವೋ 
ಯಾವೆಂಥ ಯಣಭಾರ ಸಂದಾಯವೋ 
ಮುಗಿಸಿ ಬರಲಿದೆ ಕೂಸು 

ನಿದ್ದೆ ತಿಳಿದು - ಮತ್ತೆ 

ಕನ್ನಡದಿ ಕಡಲ ಕಡೆಯಲಿಹುದು 

ಜಸ್‌ ಕಾಯೋಣ ದಡದಲ್ಲಿ ನೆಟ್ಟು ಮನಸು. 


ಸದ್ದು ಮಾಡಲು ಬೇಡಿ 

ನಿದ್ದೆ ಕೆಡಿಸಲು ಬೇಡಿ 

ಶ್ರದ್ಧೆಯಲಿ ನೆನಪ ತೂಗಿ 

ಶ್ರದ್ಧೆಯಲಿ ನೆನಪಿನಲೆ ತೂಗುತ್ತ ಕಾರಂತ 
ಬರುವಂಥ ನೆಲವನ್ನು 

ಶುದ್ಧ ಮಾಡಿ. 


ಜಾತಿ ಕುರಿತು 
ಗಾಂಧಿಚಿಂತನೆಯಲ್ಲಾದ ಬದಲಾವಣೆ 


ಮೂಲ: ಮಾರ್ಕ್‌ ಲಿಂಡ್‌ಲೆ 
ಅನು: ಕೆ.ವಿ. ಸುಬ್ಬಣ್ಣ 


ಗಾಂಧಿಯ ವ್ಯಕ್ತಿತ್ವವು ಅವರ ಬರವಣಿಗೆಗಳ ಮೂಲಕ ವ್ಯಕ್ತವಾಗು 
ವುದಕ್ಕಿಂತಲೂ ಹೆಚ್ಚು ದೊಡ್ಡದಾಗಿತ್ತು ಎಂದು ಗಾಂಧಿಯ 
ಒಡನಾಡಿಗಳನೇಕರು ಹೇಳುತ್ತಾರೆ. ಜನರು ಮುಂದೆ ತನ್ನ 
ಬರವಣಿಗೆಗಳನ್ನೇ ಪ್ರಮಾಣವೆಂದು ಶಪಥ ಮಾಡುವಂಥ ದುಸ್ಟಿತಿ 
ಬಂದೀತು ಎಂದು ಸ್ವತಃ ಗಾಂಧಿಯೇ, ತನ್ನ ಬರವಣಿಗೆಗಳನ್ನು ತನ್ನ 
ದೇಹದ ಜೊತೆಯಲ್ಲಿ ದಹನಮಾಡಬೇಕು ಎಂದಿದ್ದರು (1.1// 
1931,93;ಟ.1./89). ತನ್ನ ಬದುಕಿನಲ್ಲಿ ತಾನು ಅನೇಕ ತಪ್ಪ 
ಮಾಡಿದ್ದಾಗಿಯೂ ಮತ್ತು ಅದು ತಿಳಿದಾಗ ಅದನ್ನು ತಿದ್ದಿಕೊಂಡು 
ಬದಲಾದದ್ದಾಗಿಯೂ ಅವರು ೧೯೪೫ರಲ್ಲಿ ಹೇಳಿಕೊಂಡಿದ್ದರು 
(೮.44). ವರ್ಣ ಮತ್ತು ಜಾತಿಗಳೆಂಬುದನ್ನು ಕುರಿತು ಅವರ. 
ಅಭಿಪ್ರಾಯಗಳು, ಹಲವಾರು ವರ್ಷಗಳಲ್ಲಿ ಕ್ರಮೇಣ, ಹೇಗೆ 
ಬದಲಾಗುತ್ತ ಹೋದವು ಎಂಬುದನ್ನು, ಬಹುಮಟ್ಟಿಗೆ ಅವರ 
ಬರವಣಿಗೆಗಳ ಮೂಲಕವೇ ನಾನು ಇಲ್ಲಿ ದಾಖಲಿಸಲು ಬಯಸಿ 
ದ್ದೇನೆ. ಇವುಗಳಲ್ಲಿ ದೊಡ್ಡ ಬದಲಾವಣೆಗಳು ಕಾಣುವುದು ಅವರ 
ವಯಸ್ಸಿನ ಅರುವತ್ತು-ಎಪ್ಪತ್ತರ ದಶಕಗಳಲ್ಲಿ; ಸಾಮಾನ್ಯವಾಗಿ 
ಮನುಷ್ಯನ ಅಭಿಪ್ರಾಯಗಳು ಉಕ್ಕಿನೆರಕದಂತೆ ಗಟ್ಟಿಗೊಂಡಿರುವಂಥ 
ವಯಸ್ಸಿನ ಅವಧಿಯಲ್ಲಿ. 


ದಕ್ಷಿಣ ಆಫ್ರಿಕದಿಂದ ಮರಳಿದ ಹೊಸದರಲ್ಲಿಯೇ ಗಾಂಧಿ, 
ಸಾಂಪ್ರದಾಯಿಕ ಧರ್ಮರೂಢಿಗಳನ್ನು ಉಳಿಸಿಕೊಳ್ಳಬೇಕು ಮತ್ತು 
ಅದರಲ್ಲಿ, ಜಾತಿಗಳನ್ನು ನಾಲ್ಕು ವರ್ಣಗಳಿಗೆ ಇಳಿಸಿಕೊಳ್ಳಬೇಕು 
ಎಂದು ಸೂಚಿಸಿದರು: 


ತೆ 


೧. ೧೯೨೦: ಗಾಂಧಿ: ""ಜಾತಿವ್ಯವಸ್ಥೆಯು ಹಿಂದುಧರ್ಮವನ್ನು ವಿಚ್ಛಿದ್ರಗೊಳ್ಳ 
ದಂತೆ ತಡೆದು ನಿಲ್ಲಿಸಿದೆ. ಆದರೆ ಇತರ ಎಲ್ಲ ವ್ಯವಸ್ಥೆಗಳ ಹಾಗೆ, ಜಾತಿವ್ಯವಸ್ಥೆಯೂ 
ದುಷ್ಟ ಬೆಳವಣಿಗೆಗಳಿಂದ ವಿರೂಪಗೊಂಡಿದೆ. ನಾಲ್ಕು ವರ್ಣಗಳು ಮಾತ್ರವೇ ಮೌಲಿಕ, 
ನೈಸರ್ಗಿಕ ಮತ್ತು ಅಗತ್ಯವಾದ ವಿಭಜನೆಯೆಂದು ನಾನು ಪರಿಗಣಿಸುತ್ತೇನೆ. 
ವರ್ಣಗಳೊಳಗಿನ ಅಸಂಖ್ಯಾತ ಉಪಜಾತಿಗಳು ಕೆಲವೊಮ್ಮೆ ಮಾತ್ರ ಅನುಕೂಲಕರ 
ವಾಗಿ ಕಂಡರೂ ಹೆಚ್ಚಾಗಿ ಅವು ಬಾಧಕಗಳೇ ಆಗಿವೆ. ಅವೆಲ್ಲವೂ ಎಷ್ಟುಬೇಗ 
ಒಂದುಗೂಡಿಕೊಂಡರೆ ಅಷ್ಟು ಒಳ್ಳೆಯದು.... 

ನಾವು ಜಾತಿವರ್ಗೀಕರಣವನ್ನು ಕಿತ್ತುಹಾಕಿ ಯುರೋಪಿನಲ್ಲಿರುವಂಥ 
ವರ್ಗಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು ಅಂತ, ನನ್ನ ಹತ್ತಿರದ ವರದಿಗಾರರೊಬ್ಬರು 
ಹೇಳುತ್ತಾರೆ. ಅದರ ಅರ್ಥವು ಪ್ರಾಯಶಃ, ಜಾತಿಯಲ್ಲಿನ "ವಂಶಪಾರಂಪರ್ಯ' ವನ್ನು 
[ಹುಟ್ಟಿನಿಂದ ಬರುವ ವಾರಸುದಾರಿಕೆಯನ್ನು] ತಿರಸ್ಕರಿಸಬೇಕು ಎಂಬುದು. 
"ಹುಟ್ಟಿನಿಂದ ಬರುವ ವಾರಸುದಾರಿಕೆ'ಯೆಂಬುದು ಸಾರ್ವಕಾಲಿಕ ನ್ಯಾಯವಾಗಿದೆ 
ಹಾಗೂ ಅದನ್ನು ಪಲ್ಲಟಗೊಳಿಸಲು ಯತ್ನಿಸಿದರೆ ಗೊಂದಲಕ್ಕೆ ಅವಕಾಶವಾಗುತ್ತದೆ 
ಅಂತ ನನ್ನ ಯೋಚನೆ..... ಹಿಂದುಗಳು ತಮ್ಮ ಧರ್ಮವನ್ನು ನಂಬಬೇಕು. ಹಾಗೆ 
ನಂಬುವಾಗ ಪುನರ್ಜನ್ಮ ಜನ್ಮಾಂತರಗಳನ್ನೂ ನಂಬಬೇಕಲ್ಲ? ಒಬ್ಬ ಬ್ರಾಹ್ಮಣನು ತಪ್ಪಿ 
ನಡೆಯುತ್ತಾನಾದರೆ, ಪ್ರಕೃತಿಯು ಮುಂದಿನ ಜನ್ಮದಲ್ಲಿ ಆತನನ್ನು ಕೆಳವಿಭಾಗದಲ್ಲಿ 
ಹುಟ್ಟಿಸುತ್ತದೆ ಹಾಗೂ ಈ ಜನ್ಮದಲ್ಲಿ ಬ್ರಾಹ್ಮಣನಂತೆ ಬದುಕುವವನನ್ನು ಅದು 
ಮರುಜನ್ಮದಲ್ಲಿ ಬ್ರಾಹ್ಮಣತ್ವಕ್ಕೆ ತಂದಿಡುತ್ತದೆ. ಹೀಗೆ, ತಪ್ಪದಂತೆ, ಪ್ರಕೃತಿಯು 
ಹೊಂದಾಣಿಕೆ ಮಾಡುತ್ತ ಹೋಗುತ್ತದೆ.'' (೮.7೭7€,837 

೨. ೧೯೨೦: ಗಾಂಧಿ: ""ಜಾತಿಪದ್ಧತಿಯಲ್ಲಿರುವ ಸೊಬಗೆಂದರೆ, ಅದು ಸ್ವತ್ತು 
ಸಂಪತ್ತುಗಳನ್ನು ಆಧಾರವಾಗಿಟ್ಟುಕೊಳ್ಳುವುದಿಲ್ಲ ಎನ್ನುವುದು. ಈ ಜಗತ್ತಿನಲ್ಲಿ ಹಣವು 
ಯಾವತ್ತೂ ವಿಭಜನೆಯ ಕೆಲಸವನ್ನೇ ಮಾಡುತ್ತ ಬಂದಿದೆಯೆಂಬುದನ್ನು ಇತಿಹಾಸವು 
ಸಾಬೀತುಗೊಳಿಸಿದೆ.... ಜಾತಿಯೆಂಬುದು ಕುಟುಂಬತತ್ವದ ವಿಸ್ತರಣೆಯಷ್ಟೇ. ಎರಡೂ 
ರಕ್ತಸಂಬಂಧ ಹಾಗೂ ಜನ್ಮಸಿದ್ದ ವಾರಸುದಾರಿಕೆಯ ಕಟ್ಟಳೆಗಳನ್ನವಲಂಬಿಸಿದಂಥವು. 
, ಜನ್ಮದಿಂದ ವಾರಸುದಾರಿಕೆ ಬರುತ್ತದೆನ್ನುವುದು ಭ್ರಮೆಯೆಂದೂ, ಇಲ್ಲಿ ಪರಿಸರವೇ 
ನಿರ್ಣಾಯಕವೆಂದೂ ಸಿದ್ಧಮಾಡಿ ಕಾಣಿಸಲು ಪಶ್ಚಿಮದ ವಿಜ್ಞಾನಿಗಳು ಕಷ್ಟ 
ಪಡುತ್ತಿದ್ದಾರೆ.... ಅನೇಕ ದೇಶಗಳ ಅನುಭವವು ವಿಜ್ಞಾನಿಗಳ ಸೂಚನೆಗೆ 
ವಿರುದ್ಧವಾಗಿದೆ. ಇಷ್ಟರಮೇಲೆ, ವಿಜ್ಞಾನಿಗಳ ಪರಿಸರ-ವಾರಸುದಾರಿಕೆಯ 
ಸಿದ್ಧಾಂತವನ್ನು ಒಪ್ಪಿಕೊಂಡಾಗ್ಳೂ, ಪರಿಸರಗುಣವನ್ನು ಸಂಗೋಪಿಸಿಕೊಳ್ಳಲಿಕ್ಕೆ 


೮ 


ಸಂವರ್ಧಿಸಿಕೊಳ್ಳಲಿಕ್ಕೆ, ವರ್ಗವ್ಯವಸ್ಥೆಗಿಂತ ಜಾತಿವ್ಯವಸ್ಥೆಯು ಹೆಚ್ಚು ಉಪಯುಕ್ತ 
ವಾಗುತ್ತದೆ- ಎಂದು ವಾದಿಸಿ ಸಾಧಿಸಬಹುದು.... ನಮಗೆಲ್ಲ ತಿಳಿದಿರುವ ಹಾಗೆ, 
ಸಾಮಾಜಿಕ ಬದುಕಿನಲ್ಲಿ ಬದಲಾವಣೆಗಳುಂಟಾಗುವುದು ನಿಧಾನ. ಹಾಗೆ ಉಂಟಾಗುವ 
ಬದಲಾವಣೆಗಳಿಗೆ ಹೊಂದಿ ಹೊಸ ವಿಂಗಡಣೆಗಳನ್ನು ಕಲ್ಪಿಸಿಕೊಳ್ಳಲು ಜಾತಿವ್ಯವಸ್ಥೆಯು 
ಅವಕಾಶಮಾಡಿಕೊಟ್ಟಿದೆಯೆನ್ನುವುದು ಸತ್ಯಸಂಗತಿ. ಮೋಡದ ರೂಪವು 
ಬದಲಾಗುತ್ತದಲ್ಲ, ಆ ರೀತಿಯಲ್ಲಿ ಇಲ್ಲಿಯೂ ಬದಲಾವಣೆಗಳು ಸದ್ದಿಲ್ಲದೆ ಸಲೀಸಾಗಿ 
ನಡೆದಿವೆ. ಇದಕ್ಕಿಂತ ಉತ್ತಮವಾದ ಸಾಂಗತ್ಯಪೂರ್ಣ ಮಾನವಿಕ ಹೊಂದಾಣಿಕೆಗಳನ್ನು 
ಕಲ್ಪಿಸುವುದು ಕಷ್ಟವೇ. 

ಜಾತಿಯು ಉತ್ತಮ ಕನಿಷ್ಠಗಳೆಂಬುದನ್ನು ಹೇಳುವುದಿಲ್ಲ. ಅದೇನಿದ್ದರೂ ವಿವಿಧ 
ದೃಷ್ಟಿಗಳನ್ನೂ ಅದನ್ನನುಸರಿಸಿದ ವಿವಿಧ ಜೀವನಕ್ರಮವನ್ನೂಗುರುತಿಸುತ್ತದೆ ಮಾತ್ರ. 
ಆದರೆ ಈ ಜಾತಿಪದ್ಧತಿಯಲ್ಲಿ ಒಂದು ರೀತಿಯ ತರತಮ ಸೋಪಾನವ್ಯವಸ್ಥೆಯು 
ಬೆಳೆದುಕೊಂಡಿದೆ ಎನ್ನುವುದನ್ನು ನಿರಾಕರಿಸುವ ಹಾಗೇ ಇಲ್ಲ. ಅದು ಬ್ರಾಹ್ಮಣರು 
ಸೃಷ್ಟಿಸಿದ ತರತಮ ವೈಷಮ್ಯವೆಂದು ಹೇಳಲಿಕ್ಕಾಗುವುದಿಲ್ಲ. ಎಲ್ಲಾ ಜಾತಿಗಳೂ 
ಸಾಮಾನ್ಯವಾದ ಒಂದು ಜೀವನೋದ್ದೇಶವನ್ನು ಒಪ್ಪಿಕೊಂಡಾಗ, ಇಂಥ ತರತಮ 
ಕಲ್ಪನೆಯು ಅನಿವಾರ್ಯವಾಗಿಬಿಡುತ್ತದೆ. ಯಾಕೆಂದರೆ, ಅಂಥ ಉದ್ದೇಶದ 
ಆದರ್ಶವನ್ನು ಸಾಧಿಸುವುದರಲ್ಲಿ ಎಲ್ಲಾ ಜಾತಿಗಳೂ ಒಂದೇ ಮಟ್ಟದಲ್ಲಿ 
ಮುಂದುವರಿಯರಲಿಕ್ಕಾಗುವುದಿಲ್ಲ''. (ಲಿ.೫1೬, 1174 11.) 

೩. ೧೯೨೧-೨೨: ಗಾಂಧಿ: ""ಹಿಂದು ಸಮಾಜವು ಜಾತಿಪದ್ಧತಿಯ ಅಸ್ತಿವಾರದ 
ಮೇಲೆ ನಿಂತಿರುವುದರಿಂದಲೇ ಅದು ಹೀಗೆ ಗಟ್ಟಿಯಾಗಿ ನಿಂತಿರಲು ಸಾಧ್ಯವಾಗಿದೆ ಅಂತ 
ನಾನು ನಂಬುತ್ತೇನೆ.... ಜಾತಿಪದ್ದತಿಯಂಥ ವ್ಯವಸ್ಥೆಯನ್ನು ರೂಪುಗೊಳಿಸಿಕೊಳ್ಳಬಲ್ಲ 
ಸಮುದಾಯವು ಸಂಘಟನೆಯ ಅಪೂರ್ವ ಶಕ್ತಿಯನ್ನು ಹೊಂದಿದೆಯೆಂದೇ 
ಗಣಿಸಬೇಕಾಗುತ್ತದೆ..... ್ಲ 

ಹಿಂದುಗಳು ಜಾತಿಪದ್ಧತಿಯನ್ನು ನಾಶಮಾಡಿ ಐರೋಪ್ಯ ಸಾಮಾಜಿಕ 
ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದಾದರೆ, ಜಾತಿಪದ್ಧತಿಯ ಆತ್ಮವಾಗಿರುವ 
ವಂಶ-ವೃತ್ತಿ ವಾರಸುದಾರಿಕೆಯ ಸಿದ್ಧಾಂತವನ್ನು ಬಿಟ್ಟುಕೊಡಬೇಕಾಗುತ್ತದೆ. ವೃತ್ತಿ 
ವಾರಸುದಾರಿಕೆಯ ಸಿದ್ಧಾ ೦ತವು ಸಾರ್ವಕಾಲಿಕವಾದದ್ದು. ಅದನ್ನು ಬದಲಿಸುವುದೆಂದರೆ 
ಗೊಂದಲಕ್ಕೆ ದಾರಿಮಾಡಿಕೊಟ್ಟಂತೆ.... ಪ್ರತಿ ದಿನವೂ ಬ್ರಾಹ್ಮಣನು ಶೂದ್ರನಾಗಿ 
ಶೂದ್ರನು ಬ್ರಾಹ್ಮಣನಾಗಿ ಬದಲಾಗುತ್ತ ಹೋಗುವುದಾದರೆ ಭಾರೀ ಅಸ್ತವ್ಯಸ್ತತೆ 
ಗೊಂದಲಗಳಿಗೆ ಕಾರಣವಾಗುತ್ತದೆ. ಜಾತಿಪದ್ಧತಿಯು ಸಮಾಜದ ನೈಸರ್ಗಿಕ 


೯ 


ನಿಯಮ .... ಜಾತಿಪದ್ಧತಿಯನ್ನು ನಿರ್ನಾಮಮಾಡುತ್ತೇವೆಂದು ಬದ್ಧರಾಗಿ 
ಹೊರಟವರೆಲ್ಲರಿಗೂ ನಾನು ವಿರೋಧಿ.'' (ಗಿ.1,275 1.) 

೪. ೧೯೨೬: ಗಾಂಧಿ: ""ಮನುಷ್ಯ ಪ್ರಕೃತಿಯಲ್ಲಿ ಅಂತಸ್ಥವಾಗಿರುವ 
ಪ್ರವೃತ್ತಿಗಳನ್ನು ಮತ್ತು ವಂಶವಾರಸುದಾರಿಕೆಯ ನಿಯಮವನ್ನು ನಿಜವೆಂದು ನಂಬಿ, 
ನಾನು ನಾಲ್ಕು ವರ್ಣಗಳ ವಿಭಜನೆಯನ್ನು, ಒಪ್ಪಿಕೊಳ್ಳುತ್ತೇನೆ....ನಮ್ಮ ಹಿಂದಿನ 
ಕರ್ಮಫಲಗಳನ್ನು ಒಂದೇ ಜನ್ಮದಲ್ಲಿ ನಿವಾರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ.'' 
(೮.2೭1 ೬,410 1.) 

ಪಾಶ್ಚಿಮಾತ್ಯ ರೀತಿಯ ಸ್ಪರ್ಧೆಯ ಪ್ರವೃತ್ತಿಯು ಅವರಿಗೆ ಅದೆಷ್ಟು 
ಅಸಹ್ಯವಾಗಿ ಕಂಡಿತ್ತೆಂದರೆ- ಯಾವನೊಬ್ಬನು ತನ್ನ ವರ್ಣಕ್ಕೆ ಹೇಳಿದ 
ವೃತ್ತಿಯಲ್ಲದೆ ಇನ್ನೊಂದರಲ್ಲಿ ಪರಿಶ್ರಮ ಪಡೆದುಕೊಂಡರೂ ಆತನು 
ಜೀವನನಿರ್ವಹಣೆಗಾಗಿ ಆ ಇನ್ನೊಂದು ವೃತ್ತಿಯನ್ನು ಬಳಸಕೂಡದು 
ಎಂದು ಅವರು ನಿಷೇಧಿಸಿ ಹೇಳಿದರು: 

೫. ೧೯೨೫: ಗಾಂಧಿ: "ಒಂದು ವರ್ಣದ ವ್ಯಕ್ತಿಯು ಇನ್ನೊಂದು ವರ್ಣದ 
ವೃತ್ತಿಯ ಜ್ಞಾನ-ತಂತ್ರ-ಕಸಬುಗಾರಿಕೆಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಬಾಧಕವಿಲ್ಲ. 
ಆದರೆ ಜೀವನನಿರ್ವಹಣೆಗೆ ಮಾತ್ರ ಆತನು ತನ್ನ ಸ್ವಕೀಯ ವರ್ಣದ ವೃತ್ತಿಯನ್ನೇ 
ಅನುಸರಿಸಬೇಕು; ಅಂದರೆ, ತಂದೆ ತಾತಂದಿರ ಉತ್ತರಾಧಿಕಾರವಾಗಿ ಬಂದ ವೃತ್ತಿಯನ್ನೇ 
ಅನುಸರಿಸಬೇಕು. 

ವರ್ಣವ್ಯವಸ್ಥೆಯ ಉದ್ದೇಶವು ಸ್ಪರ್ಧೆಯನ್ನೂ ಜಾತಿಹೋರಾಟ ಹಾಗೂ 
ವರ್ಗಸಮರಗಳನ್ನೂ ತಡೆಯುವುದು. ವರ್ಣಪದ್ದತಿಯು ವ್ಯಕ್ತಿಗಳ ಕರ್ತವ್ಯ ಮತ್ತು 
ವೃತ್ತಿಗಳನ್ನು ನಿಶ್ಚಿತಗೊಳಿಸುತ್ತದೆಯಾದ್ದರಿಂದ, ನಾನು ಆ ವ್ಯವಸ್ಥೆಯನ್ನು 
ನಂಬುತ್ತೇನೆ.... ವರ್ಣವ್ಯವಸ್ಥೆಯೆಂದರೆ ಹುಟ್ಟುವುದಕ್ಕೂ ಮೊದಲು ಒಬ್ಬ ವ್ಯಕ್ತಿಯ 
ವೃತ್ತಿಯನ್ನು ನಿಗದಿಗೊಳಿಸಿರುವುದು.... ವರ್ಣವ್ಯವಸ್ಥೆಯಲ್ಲಿ ಯಾವನಿಗೂ ತನ್ನ 
ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರ ಅವಕಾಶವಿಲ್ಲ.'' (ಿ.1ಓ,277) 

ಮೇಲೆ ೨ನೇ ಕಲಂನಲ್ಲಿ ಹೇಳಿದ, "ತರತಮ ಕಲ್ಪನೆಯು 
ಅನಿವಾರ್ಯವಾಗಿಬಿಡುತ್ತದೆ' ಎನ್ನುವ ಮಾತನ್ನು, ೧೯೨೦ರ 
ದಶಕದ ಮಧ್ಯಭಾಗದಿಂದ ಮುಂದಕ್ಕೆ, ಅವರು ಇಳಿದನಿಯಲ್ಲಿ 
ಹೇಳತೊಡಗಿದರು: 

೬. ೧೯೨೫: ಗಾಂಧಿ: ""ನನಗೆಉತ್ತಮ ಅಥವಾ ಕನಿಷ್ಠ ಎಂಬುದರ ಪ್ರಶ್ನೆಯೇ 
ಇಲ್ಲ. ಬೇರೆ ಜಾತಿಗಳನ್ನು ಕೀಳೆಂದುನೋಡಲಿಕ್ಕಾಗಿ ಹುಟ್ಟಿದ ಉತ್ತಮನು ತಾನು ಅಂತ 


೧೦ 


ತಿಳಿಯುವ ಬ್ರಾಹ್ಮಣನು ಬ್ರಾಹ್ಮಣನಲ್ಲ. ಆತನು ಪ್ರಥಮ ಎನ್ನಿಸುವುದ್ದರೆ, ಅದು ಆತನು 
"ಸಲ್ಲಿಸುವ ಸೇವೆಯ ಬಲದಿಂದ ಮಾತ್ರವೇ.'' (ಲೆ.೫೭೫೭1೪11,289) 

೭. ೧೯೨೭: ಗಾಂಧಿ: ""ವರ್ಣವ್ಯವಸ್ಥೆಯ ಕಲ್ಪನೆಯಲ್ಲಿ ಯಾವನೇ ಒಬ್ಬನು 
ಉಳಿದವರಿಗಿಂತ ಶ್ರೇಷ್ಠನಲ್ಲ.... ಒಬ್ಬ ಬ್ರಾಹ್ಮಣನಿಗಿರುವ ಗೌರವಪ್ರತಿಷ್ಠೆಗಳು ಒಬ್ಬ 
ಭಂಗಿಗೂ ಇದೆ.'' (ಛೆ.೫೫೫11 260) 

೧೯೩೧ರಲ್ಲಿ ಅವರು ಅಂಬೇಡ್ಕರ್‌ರನ್ನು ಭೇಟಿಯಾದರು. ಅನಂತರ 
ಅವರಲ್ಲಿ, ಅದಾಗಲೇ ಕೆಲವು ಸೂಕ್ಷ್ಮ ಬದಲಾವಣೆಗಳಾದದ್ದು 
ಕಾಣಿಸುತ್ತದೆ. ಕೆಳಗಿನ ಹೇಳಿಕೆಗಳನ್ನು ನೋಡಿ: 

೮. ೧೯೩೧: ಗಾಂಧಿ: ""ಆಧುನಿಕ ಅರ್ಥದ ಜಾತಿಯೆಂಬುದನ್ನು ನಾನು 
ನಂಬುವುದಿಲ್ಲ. ಅದು ಹೊಸದಾಗಿ ಬೆಳೆದಿರುವ ದುರ್ಮಾಂಸ ಮತ್ತು ಅದು ಪ್ರಗತಿಗೆ 
ಅಡ್ಡಿಯಾಗುವ ಆತಂಕ. ಮನುಷ್ಯಜೀವಿಗಳ ನಡುವೆ ಅಸಮಾನತೆಯನ್ನು ನಾನು 
ನಂಬುವುದೇ ಇಲ್ಲ. ನಾವೆಲ್ಲರೂ ಶುದ್ಧಾಂಗವಾಗಿ ಸಮಾನರು. ಆದರೆ 
ಸಮಾನತೆಯೆನ್ನುವುದು ಆತ್ಮದ್ದು, ಶರೀರದ್ದಲ್ಲ. ಅದಕ್ಕಾಗಿ, ಸ್ಪಷ್ಟವಾಗಿರುವ 
ಅಸಮಾನತೆಗಳ ನಡುವೆ ನಾವು ಸಮಾನತೆಯನ್ನು ಅರಿವುಗೊಳಿಸಿಕೊಳ್ಳಬೇಕು. 
ಯಾವನೇ ಒಬ್ಬನು, ತಾನು ಇನ್ನೊಬ್ಬನಿಗಿಂತ ಮೇಲು ಅಂತ ತಿಳಿದರೆ, ಅವನು 
ದೇವರಿಗೂ ಮನುಷ್ಯನಿಗೂ ತಪ್ಪಿ ನಡೆದ ಪಾಪಕ್ಕೆ ಗುರಿಯಾಗುತ್ತಾನೆ. ಜಾತಿಯು ಹೀಗೆ 
ಅಂತಸ್ತಿನಲ್ಲಿ, ಭೇದವನ್ನು ಕಲ್ಪಿಸುವುದಾದರೆ ಅದು ಪಾಪವ್ಯವಸ್ಥೆಯಾಗುತ್ತದೆ. 

ಆದರೆ, ವಂಶಾನುಗತ ವೃತ್ತಿಯನ್ನವಲಂಬಿಸುವ ವರ್ಣವ್ಯವಸ್ಥೆಯನ್ನು ನಾನು 
ನಂಬುತ್ತೇನೆ. ವರ್ಣಗಳು ನಾಲ್ಕು ಮತ್ತು ಅವು ಇಡೀ ಜಗತ್ತಿಗೆ ಅನ್ವಯವಾಗುವ ಹಾಗೆ 
ನಾಲ್ಕು ವೃತ್ತಿಗಳನ್ನು - ಜ್ಞಾನಪ್ರಸಾರ, ದುರ್ಬಲರ ಸಂರಕ್ಷಣೆ, ವ್ಯವಸಾಯ ವಾಣಿಜ್ಯ 
ನಿರ್ವಹಣೆ ಮತ್ತು ದೈಹಿಕ ದುಡಿಮೆಯಿಂದ ಸಲ್ಲಿಸುವ ಸೇವೆ ಇವನ್ನು-ಗುರುತಿಸುತ್ತದೆ. 
ಈ ವೃತ್ತಿಗಳು ಮಾನವ ಕುಲಕ್ಕೇ ಅನ್ವಯಿಸುವಂಥವು. ಹಿಂದು ಧರ್ಮವು ವರ್ಣವನ್ನು 
ನಮ್ಮ ಅಸ್ತಿತ್ವದ ಧರ್ಮವೆಂದು ಗುರುತಿಸಿದೆ ಮತ್ತು ನಮ್ಮ ಸಾಮಾಜಿಕ ಸಂಬಂಧ 
ಹಾಗೂ ನಡಾವಳಿಗಳನ್ನು ನಿಯಂತ್ರಿಸಲಿಕ್ಕೆ ಅದನ್ನು ಬಳಸಿಕೊಂಡಿದೆ. ಗುರುತ್ವಾ 
ಕರ್ಷಣವೆನ್ನುವುದು, ನಮಗೆ ಆ ಬಗ್ಗೆ ತಿಳಿದಿರಲಿ ತಿಳಿಯದೆ ಇರಲಿ, ನಮ್ಮ ಮೇಲೆ 
ಪರಿಣಾಮ ಬೀರುತ್ತಿರುತ್ತದೆ. ಆದರೆ ವಿಜ್ಞಾನಿಗಳು ಅದನ್ನು ಸ್ಪಷ್ಟವಾಗಿ ಗುರುತಿಸಿ, 
ಅದರಿಂದ ಪಡೆದುಕೊಳ್ಳಬಹುದಾದ ಪ್ರಯೋಜನಗಳನ್ನು ಹುಡುಕಿಕೊಟ್ಟು ನಮ್ಮನ್ನು 
ಬೆರಗುಗೊಳಿಸುತ್ತಾರೆ. ಅದೇ ರೀತಿಯಲ್ಲಿ, ಹಿಂದುತ್ವವು ವರ್ಣಧರ್ಮವನ್ನು ಶೋಧಿಸಿ 
ಅದನ್ನು ಜೀವನವ್ಯವಸ್ದೆಗಾಗಿ ಬಳಕೆ ಮಾಡಿಕೊಂಡಿದೆ ಹಾಗೂ ಆ ಮೂಲಕ ಜಗತ್ತನ್ನು 


೧೧೨ 


ಬೆರಗುಗೊಳಿಸಿದೆ.'' 
ನನ್ನ ಕಲ್ಪನೆಯ ಹಿಂದುತ್ವದ ವರ್ಣವೆನ್ನುವುದು ಸದ್ಯ ವರ್ತಮಾನ ಕಾಲದಲ್ಲಿ 


ಕ್ರಿಯಾವಂತವಾಗಿಲ್ಲ. ಬ್ರಾಹ್ಮ ಣರೆಂದು ಹೇಳಿಕೊಳ್ಳು ವವರು ಜ್ಞಾನಪ್ರಸಾರವನ್ನು 
ನಿಲ್ಲಿಸಿಬಿಟ್ಟಿದ್ದಾರೆ; ಬೇರೆ ಅನೇಕ ವೃತ್ತಿ ಗಳನ್ನು ಕೈಗೊಳ್ಳುತ್ತಾರೆ. ಈ ಮಾತು 
ಹೆಚ್ಚುಕಡಿಮೆ, ಇತರ ವರ್ಣಗಳಿಗೂ ಅನ್ವಯಿಸುತ್ತದೆ.'' ಕಡಿಕೆ 1] ೨302) 

೯. ೧೯೩೨: ಗಾಂಧಿ: "ಇದೀಗ ವರ್ಣವ್ಯವಸ್ಥೆಯು ಮುರಿದು ಬಿದ್ದಿದೆ 
ಎನ್ನುವುದೇ ನನ್ನ ಸ್ವಂತ ಅಭಿಪ್ರಾಯ. ಈಗ ಹಡತ ಬ್ರಾಹ್ಮ ಣ ಅಥವಾ ನಿಜವಾದ 
ಕ್ಹತ್ರಿಯ ಅಥವಾ ನಿಜವಾದ ವೈಶ್ಯ ಇಲ್ಲ; ನಾವೆಲ್ಲರೂ ಶೂದ್ರರಾಗಿ ಒಂದೇ 
ವರ್ಣವಾಗಿದ್ದೇವೆ. ಈ ಸತಿಯನ್ನು ನಾವು ಒಪ್ಪಿಕೊಂಡರೆ ಎಲ್ಲವೂ ಸುಮುಖ 
ವಾಗುತ್ತದೆ. ಇದು ನಮ್ಮ "ಹೆಮ್ಮೆ ಗೆ ತೃಪ್ತಿ ಕೊಡದಿದ್ದಲ್ಲಿ ನಾವೆಲ್ಲರೂ ಬ್ರಾಹ್ಮಣರೇ 
ಎಂದುಕೊಳ್ಳಬಹುದು. ಅಸ್ಪ ಶ್ಯತೆಯನ್ನು ತೆಗೆದು ಹಾಕುವುದೆಂದರೆ, ಉತ್ತಮ ಕನಿಷ್ಠ 
ಎನ್ನುವ ಭಾವನೆಯನ್ನು ಬೇರು. ಟೊಂಗೆ ಸಮೇತ ನಿಶ್ಚಯವಾಗಿ ನಾಶಮಾಡಿಹಾಕು 
ವುದು.'' (ಲಿ.1.1,199 1.) 

೧೦.೧೯೩೩: ಗಾಂಧಿ: ""ಮೇಲೆ ಕೆಳಗೆ ಎನ್ನುವ ಮಾತುಗಳನ್ನು ಆಚೆ ಬಿಟ್ಟುಬಿಡಿ. 
ಒಬ್ಬ ಬಡಗಿ ತನ್ನ ಕೆಲಸವನ್ನು ಬಿಟ್ಟು ಕಕ್ಕಸು ಸ್ವಚ್ಛ ಮಾಡುವ ಕೆಲಸವನ್ನು ಹಿಡಿಯುತ್ತಾ ನೆ 
ಎನ್ನೋಣ. ಅವನನ್ನು ಗೀತೆಯು ಧರ್ಮಚ್ಯುತನೆಂದೇ ವರ್ಣಿಸೀತು.... ಅದೇ ರೀತಿ, 
ಆತನು ವೇದಗಳನ್ನು ಕಲಿಯಲು ಪ್ರಯತ್ನಿಸಿದರೆ ಆಗಲೂ ಆತನನ್ನು ಧರ್ಮಚ್ಯುತನಾದ 
ಬಡಗಿಯೆಂದೇ ಕರೆಯಬೇಕು. ಧರ್ಮ ಮತ್ತು ಕರ್ಮದ ಮಧ್ಯೆ ನಾವು ಒಂದು 
ಸಾಮರಸ್ಯವನ್ನು ತರಬೇಕಾಗಿದೆ... . ಆದರೆ ಇವತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 
ಎಲ್ಲರೂ ಕೋಟ್ಯಾಧಿಪತಿಗಳಾಗಲು ಬಯಸುತ್ತಾರೆ. ಅದಕ್ಕಾಗಿಯೇ ನಾನು, ಬ್ಯಾರಿಸ್ಟರ್‌ 
ಆಗಿರಲಿ ಶೂದ್ರನಾಗಿರಲಿ ಎಲ್ಲರಿಗೂ ಒಂದೇ ಮೊತ್ತದ ವೇತನವಿರತಕ್ಕದ್ದು ಅಂತ 
ಪ್ರತಿಪಾದಿಸಿದ್ದೇನೆ. ಪ್ರತಿಯೊಬ್ಬನೂ ತನ್ನ ಕೌಶಲವನ್ನು ಸಮುದಾಯದ ಸೇವೆಗಾಗಿ 





೧. ಬೇರೆ ಸಮಾಜಗಳಲ್ಲೂ ಕುಲವೃತ್ತಿ, ಸಾಮಾಜಿಕ ನಿಯಂತ್ರಣಗಳು ಇದ್ದವು; ಆದರೆ ಅವು 
ಕುಲವೃತ್ತಿಯಲ್ಲದೆ ಬೇರೆಯದನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ತರುಣರ ಮೇಲೆ ನಿಷೇಧ ಹೇರುತ್ತಿರಲಿಲ್ಲ. 
ಕನ್‌ಫು್ರಶಿಯಸ್‌ ಕಾಲದ ಚೀನಾದಲ್ಲಿ ಯಾವನೊಬ್ಬ ತರುಣನು ಲಿಖಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ 
ಸರ್ಕಾರಿ ಸೇವೆಗೆ ಸೇರಿಕೊಳ್ಳಬಹುದಿತ್ತು. ಅಂಥ ಅಭ್ಯರ್ಥಿಗಳ ಕುಲವೃತ್ತಿಯನ್ನು ಗೌಪ್ಯವಾಗಿಟ್ಟು 
ಅವರಿಗೆ, ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗುತ್ತಿತ್ತು. ಮಧ್ಯಯುಗ ಮತ್ತು ರೆನೇಸಾನ್ಸ್‌ನ 
ಯುರೋಪಿನಲ್ಲಿ, ಯಾವನೆ ನ್ನ್ನ ರ ಸ 

3) ಯಾವನೂಬ್ಬ ತರುಣನು ತನ್ನ ತಂದೆಯ ವೃತ್ತಿಯನ್ನು ಬಿಟ್ಟು ಬೇರೆ 
ವೃತ್ತಿಯವನೊಬ್ಬನಲ್ಲಿ ತರಬ್ಯತಿ ಪಡೆದುಕೊಳ್ಳಲು ಅವಕಾಶವಿರುತ್ತಿತ್ತು. 


೧೨ 


ಮುಡಿಪಿಡಬೇಕು. ಇಡೀ ಸಮುದಾಯವು ತ್ಯಾಗ ಮಾಡುವುದಾದರೆ ಜನರು 
ಹಸಿವಿನಿಂದ ಬಳಲುವುದಿಲ್ಲ.'' (ಛಿ. 1.111, 484[.) 

೧೧. ೧೯೩೨: ಗಾಂಧಿ: ""ಪ್ರಾಚೀನ ಕಾಲಗಳಲ್ಲಿ ಯಾವುದೇ ಸಿತಿಯಿದ್ದಿರ 
ಬಹುದಾದರೂ ಈ ದಿನಗಳಲ್ಲಿ, ತಾವು ಉತ್ತಮರೆಂದು ಹೇಳಿಕೊಳ್ಳುತ್ತ ಬದುಕಲು 
ಯಾರಿಗೂ ಸಾಧ್ಯವಿಲ್ಲ. ತಾನು ಉತ್ತಮನೆಂದು ಹೇಳಿಕೊಂಡರೆ ಅದನ್ನು ಸಮಾಜವು 
ಸ್ವಸಮ್ಮತಿಯಿಂದ ಒಪ್ಪಿಕೊಳ್ಳುವುದಿಲ್ಲ; ಹೆದರಿಸಿ ಒಪ್ಪಿಸಬಹುದು, ಅಷ್ಟೇ. ಜಗತ್ತು 
ಈಗ ಸಂಪೂರ್ಣ ಎಚ್ಚರಗೊಂಡಿದೆ.... 

ಪ್ರತಿಯೊಬ್ಬನೂ ತನ್ನ ತಂದೆಯ ವೃತ್ತಿಯನ್ನೇ ಅವಲಂಬಿಸಬೇಕು ಎಂಬ 
ನಿಯಮವನ್ನು ಸೂಚಿಸಿದಾಗ ಅದಕ್ಕೆ ಜಂಟಿಯಾಗಿ, ಯಾವ ವೃತ್ತಿಯನ್ನೇ ಕೈಗೊಂ 
ಡಿರುವವನೂ ಅದರಿಂದ ತನ್ನ ಜೀವನನಿರ್ವಹಣೆಗೆ ಅಗತ್ಯವಾದ ವೇತನವನ್ನು ಮಾತ್ರ 
ಗಳಿಸಬೇಕು, ಹೆಚ್ಚು ಗಳಿಸಕೂಡದು ಎಂಬ ನಿಯಮವೂ ಸೇರಿಕೊಂಡಿದೆ.... ಒಬ್ಬ 
ಲಾಯರ್‌ ಅಥವಾ ಡಾಕ್ಟರ್‌ ತನ್ನ ಬದುಕಿನ ನಿರ್ವಹಣೆಗಷ್ಟೇ ಗಳಿಸಬೇಕಲ್ಲದೆ ಹೆಚ್ಚು 
ಗಳಿಸಕೂಡದು. ಹಿಂದೆ ವಸ್ತುಸ್ಥಿತಿ ಹಾಗೇ ಇತ್ತು.... 

[೯ರಿಂದ ೧೬ ವರ್ಷದೊಳಗಿನ]ಹುಡುಗರಿಗೆ, ಮುಂದೆ ಅವರು ತಮ್ಮತಮ್ಮ 
ತಂದೆಯ ವೃತ್ತಿಯನ್ನು ಸ್ವಯಂ ಇಚ್ಛೆಯಿಂದ ಸ್ವೀಕರಿಸುವ ರೀತಿಯಲ್ಲಿ, ಅದನ್ನು 
ಅವರಿಗೆ ಕಲಿಸಿಕೊಡಬೇಕು. ಇದು ಹುಡುಗಿಯರಿಗೆ ಅನ್ವಯಿಸುವಂಥದಲ್ಲ.... 
೧೬ರಿಂದ ೨೫ರ ತನಕ.... ಪ್ರತಿಯೊಬ್ಬ ತರುಣ ತರುಣಿಗೂ ಅವನ ಅಥವಾ ಅವಳ 
ಅಪೇಕ್ಷೆಗನುಗುಣವಾಗಿ ಮತ್ತು ಸನ್ನಿವೇಶಕ್ಕೆ ಹೊಂದಿ ಶಿಕ್ಷಣವು-ದೊರೆಯಬೇಕು.' 
(೧.೬23) 

ಅಂಬೇಡ್ಕರ್‌ ಇಂಥ ವಾದವನ್ನು ಸ್ವಾಗತಿಸಲಿಲ್ಲ. 

೧೨. ೧೯೩೩: ಅಂಬೇಡ್ಕರ್‌: ""ಜಾತಿಗಳಿರುವತನಕವೂ ಜಾತಿಬಾಹ್ಯರೆಂಬವರು 
ಇದ್ದೇ ಇರುತ್ತಾರೆ. ಜಾತಿಪದ್ಧತಿಯ ನಾಶವೊಂದಲ್ಲದೆ ಇನ್ನಾವುದೂಜಾತಿಬಾಹಿರಥನ್ನು 
ಮುಕ್ತಗೊಳಿಸಲಾರದು.'' 

೧೯೩೩: ಗಾಂಧಿ: ""ಡಾ. ಅಂಬೇಡ್ಕರ್‌ ಕಹಿಗೊಂಡಿದ್ದಾರೆ. ಹಾಗೆ ಅವರು 
ಕಹಿಭಾವನೆ ತಾಳಲಿಕ್ಕೆ ಎಲ್ಲ ಕಾರಣಗಳೂ ಇವೆ..... ವರ್ಣಾಶ್ರಮ ವ್ಯವಸ್ಥೆಯನ್ನು 
ಬಿಟ್ಟು, ಜಾತಿವ್ಯವಸ್ಥೆ ಯ ಬಗ್ಗೆಯೇ ಹೇಳುವುದಾದರೂ, ಅದನ್ನು "ದ್ವೇಷಪೂರಿತ, 
ವಿಷಯುಕ್ತ ಹಟಸಿದ್ಧಾಂತ' ಅಂತ ನಾನು ನಂಬುವುದಿಲ್ಲ. ಜಾತಿಪದ್ಧತಿಗೆ ಅದರ 
ಮಿತಿಗಳಿವೆ, ದೋಷಗಳಿವೆ; ಆದರೆ ಅದೇನೂ ಅಸ್ಪೃಶ್ಯತೆಯ ಹಾಗೆ ಪಾಪಕಾರಿ 
ಯಾದ್ದಲ್ಲ. ಅಸ್ಪೃಶ್ಯತೆಯು ಈ ವ್ಯವಸ್ಥೆಯದೇ ಬೆಳವಣಿಗೆ ಎನ್ನುವುದಾದರೂ, ಅದು 


೧೩ 


ದೇಹದ ಮೇಲೆ ಬೆಳೆವ ಅಸಹ್ಯ ದುರ್ಮಾಂಸದ ಹಾಗೆ, ಪಯಿರಿನ ಮಧ್ಯದ ಕಳೆಯಹಾಗೆ, 
ಬೆಳೆದುಕೊಂಡದ್ದು ಎನ್ನಬಹುದು.'' (1.111,192 1.) 
ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಪ್ರತಿಯೊಬ್ಬನೂ ಸಮಾನ 
ಸ್ಥಿತಿಯಲ್ಲಿರುವಂಥ ತನ್ನ ಆದರ್ಶಚಿತ್ರಕ್ಕೆ ಐತಿಹಾಸಿಕವಾದ 
ಆಧಾರಗಳೇನೂ ಇಲ್ಲ ಎಂಬುದನ್ನು ಗಾಂಧಿ ಒಪ್ಪಿಕೊಂಡಿದ್ದರು: 

೧೩. ೧೯೩೪: ಸಂದರ್ಶಕ: ""ಪ್ರಾಚೀನ ಭಾರತದಲ್ಲಿ ನಾಲ್ಕು ವರ್ಣಗಳ ನಡುವೆ, 
ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಾನಮಾನಗಳಲ್ಲಿ ಭಾರೀ ವ್ಯತ್ಯಾಸಗಳಿದ್ದವು 
ಎನ್ನು ವುದನ್ನು ನೀವು ಯೋಚಿಸುವುದಿಲ್ಲವೆ?'' 

ಗಾಂಧಿ: ""ಐತಿಹಾಸಿಕವಾಗಿ ಅದು ನಿಜವಿರಬಹುದು. ಆದರೆ ಕಟ್ಟಳೆಯನ್ನು 
ತಪ್ಪಾಗಿ ರೂಢಿಗೊಳಿಸುತ್ತಾರೆ ಅಥವಾ ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿ 
ಕೊಳ್ಳುತ್ತಿಲ್ಲ ಎನ್ನುವ ಕಾರಣಕ್ಕಾ ಗಿ ಕಟ್ಟಳೆಯನ್ನೇ ಕಡೆಗಣಿಸುವಂತಾಗಬಾರದು. ನಮಗೆ 

ದತ್ತವಾಗಿ ಬಂದಿರುವ ಪರಂಪರೆಯನ್ನು ನಾವು ಸತತ ಶ್ರಮ ಪ್ರಯತ್ನಗಳಿಂದ 

ಹ ಶ್ರೀಮಂತಗೊಳಿಸಿಕೊಳ್ಳುತ್ತ ಹೋಗಬೇಕು. '(0.11%(,319) 

ಜಾತಿರಹಿತವಾದ ಹಿಂದುತ್ವವನ್ನು ರೂಢಿಸುವುದಕ್ಕಾಗಿ ಹೊಸದಾಗಿ 
ಸ್ಥಾಪಿತವಾಗಿ ದುಡಿಯುತ್ತಿ ದ್ದ "ಜಟ್‌-ಪಟ್‌-ತೋಡಕ್‌ ಮಂಡಲ್‌ 
ಎಂಬ ಸಂಸ್ಥೆಯ ಜೊತೆ ಗಾಂಧಿ ಮತ್ತು ಅಂಬೇಡ್ಕರ್‌ ಹೊಂದಿದ್ದ 
ಸಂಬಂಧವು. ಅವರಿಬ್ಬರ ಅಭಿಪ್ರಾಯಗಳ ನಡುವೆ ಇದ್ದ ವಿರೋಧ 
ವನ್ನು ಕಾಣಿಸುತ್ತದೆ. ಆ ಮಂಡಲದ ಕಾರ್ಯದರ್ಶಿಗೆ ಗಾಂಧಿ 
ಹೇಳಿದ್ದನ್ನು ಗಮನಿಸಬಹುದು: 

೧೪. ೧೯೩೨: ಗಾಂಧಿ: ""ಜಾತಿಗಳ ನಿರ್ಮೂಲನವೆಂಬುದು ವರ್ಣಗಳನ್ನೇ 
ರದ್ದುಗೊಳಿಸುವುದಾದರೆ, ನಾನು ಅದನು _ಒಪ್ಪವುದಿಲ್ಲ. ಆದರೆ ಅಸಂಖ್ಯಾ ತವಾಗಿರುವ 
ಜಾತಿಭೇದಗಳನು ಕೊನೆಗೊಳಿಸಬೇಕೆಂಬುದು ನಮ್ಮ ಉದ್ದೆ ಸಶವಾಗಿದ್ದರೆ ಕ ನಿಮ್ಮ 
ಜೊತೆ ಇದೆ ್ಷೇನೆ,?' (ಛಿ, 1] 2೭೮4) 

ಹೀಗಿದ್ದರೂ ಅಂಬೇಡ್ಕರ್‌ ಮತ್ತು ಜಟ್‌-ಪಟ್‌-ಮಂಡಲ್‌ 
ಗಳೆರಡೂ ಕೂಡಿ, ಗಾಂಧಿಯ ಹೇಳಿಕೆಗಳು ಇನ್ನೂ ಕೆಲಮಟ್ಟಿಗೆ 
ಬದಲಾಗುವಂತೆ ಪ್ರಭಾವಿಸಿದವು: 

೧೫. ೧೯೩೫: ಗಾಂಧಿ: ""ಜಾತಿ ಹೋಗಲೇಬೇಕು. ಶಾಸ್ತ್ರಗಳಲ್ಲಿ ಹೇಳಿದಂಥ 
ವರ್ಣಾಶ್ರಮಧರ್ಮವು ಇವತ್ತಿನ ರೂಢಿಯಲ್ಲಿ ಅಸ್ತಿತ್ವದಲ್ಲಿಲ್ಲ. ಇವತ್ತಿನ 
ಜಾತಿಪದ್ಧತಿಯು ವರ್ಣಾಶ್ರಮ ಕಲ್ಪನೆಗೆ ತದ್ವಿರುದ್ಧ ವಾಗಿರುವಂಥದು, ಸಾರ್ವಜನಿಕ 


೧೪ 


ಅಭಿಪ್ರಾಯವು ಜಾತಿಯನ್ನು ಎಷ್ಟು ಬೇಗ ರದ್ದುಗೊಳಿಸಿಕೊಂಡರೆ ಅಷ್ಟೂ ಒಳ್ಳೆಯ 
ದಾಗುತ್ತದೆ. 

ಸ ವಂಶದ ವೃತ್ತಿಯನ್ನು ಲಾಭದ ಆಸೆಗಾಗಿ ಬದಲಾಯಿಸುವುದಕ್ಕೆ 
ವರ್ಣಾಶ್ರಮದ ನಿಷೇಧವಿದೆ. ಇವತ್ತಿನ ರೂಢಿಯನ್ನು ನೋಡುವುದಾದರೆ ಅದು 
ಎರಡೂ ಮುಖಗಳಲ್ಲಿ ದೋಷಯುಕ್ತವಾಗಿದೆ. ಅದು ಅಂತರ್ಜಾತಿ ಭೋಜನ ಮತ್ತು 
ಅಂತರ್ಜಾತಿ ವಿವಾಹಗಳನ್ನು ಕ್ರೂರವಾಗಿ ನಿರ್ಬಂಧಿಸುತ್ತಿದೆ ಮತ್ತು ವೃತ್ತಿಯ 
ಆಯ್ಕೆಯಲ್ಲಿ ಸ್ವಚ್ಛಂದತೆಯನ್ನು ಸಹಿಸಿಕೊಳ್ಳುತ್ತಿದೆ.... 

ಜಾತಿನಿರ್ಮೂಲನಕ್ಕೆ ಸುಧಾರಕರಿಗಿರುವ ಅತ್ಯಂತ ಪರಿಣಾಮಕಾರಿ ಹಾಗೂ 
ಶೀಘ್ರ, ಅನಾಕ್ರಮಣಶೀಲ ಮಾರ್ಗವೆಂದರೆ- ಆ ಸುಧಾರಣೆಯನ್ನು ತನ್ನಿಂದಲೇ 
ಮೊದಲು ಮಾಡಿಕೊಂಡು ಪ್ರಯೋಗಗೊಳಿಸುವುದು ಮತ್ತು ಅದರಿಂದ ಬರಬಹುದಾದ 
ಸಾಮಾಜಿಕ ನಿಷೇಧ ಮುಂತಾದ ಪರಿಣಾಮಗಳಿಗೆ ಸ್ವತಃ ತಮ್ಮನ್ನೇ ಒಡ್ಡಿಕೊಳ್ಳುವುದು. 
ಇದರಿಂದ ಉಂಟಾಗುವ ಪರಿವರ್ತನೆಯು ಸಾವಕಾಶವಾಗಿರುತ್ತದೆ ಮತ್ತು ಅಂಥ 
ಪರಿವರ್ತನೆಯು ಗೊತ್ತಾಗದ ಹಾಗೆ ಗದ್ದಲವಿಲ್ಲದೆ ನಡೆಯುವಂಥದಾಗುತ್ತದೆ.'' 
(€ೆ.1.11-1211) 

೧೯೩೬ರಲ್ಲಿ "ಮಂಡಲ' ವು ತನ್ನ ವಾರ್ಷಿಕ ಸಮಾವೇಶದ ಅಧ್ಯಕ್ಷತೆ 
ವಹಿಸುವಂತೆ ಅಂಬೇಡ್ಕರ್‌ರನ್ನು ಆಹ್ವಾನಿಸಿತು. ಅವರು 
ಮಾಡಬೇಕಾಗಿದ್ದ ಅಧ್ಯಕ್ಷ ಭಾಷಣದ ಪಾಠದಲ್ಲಿ ಅಂಬೇಡ್ಕರ್‌ರು 
ಹಿಂದುಸುಧಾರಣೆಯ ಒಂದು ಸಮಗ್ರ ಕಾರ್ಯಕ್ರಮವನ್ನು 
ಸೂಚಿಸಿದ್ದರು. ದೇವಾಲಯಗಳ ಅರ್ಚಕರು ವಂಶಪಾರಂಪರ್ಯದ 
ಆಧಾರದಮೇಲೆ ನೇಮಕಗೊಳ್ಳದೆ, ರಾಜ್ಯವು ನಡೆಸುವ ಒಂದು 
ಪರೀಕ್ಷೆಯ ಮೂಲಕ ನೇಮಕಗೊಳ್ಳಬೇಕು ಎಂಬುದು ಅವರ 
ಸೂಚನೆಗಳಲ್ಲಿ ಸೇರಿಕೊಂಡಿತ್ತು. ಇದರ ಜೊತೆಗೆ, ತಾವು ಹಿಂದು 
ಧರ್ಮವನ್ನು ಪೂರ್ತಾ ತ್ಯಜಿಸಿಯೇ ಹೋಗಬಹುದೆನ್ನುವುದನ್ನೂ 
ಅವರು ಸೂಚಿಸಿದ್ದರು. "ಮಂಡಲ'ದ ಸದಸ್ಯರು ಈ ಭಾಷಣದ 
ಪಾಠವನ್ನು ಬದಲಿಸಲು ಕೇಳಿಕೊಂಡರು. ಅಂಬೇಡ್ಕರ್‌ ಅದಕ್ಕೆ 
ಒಪ್ಪಿಕೊಳ್ಳದಿದ್ದಾಗ ಅಧಿವೇಶನವನ್ನೇ ರದ್ದು ಗೊಳಿಸಲಾಯಿತು. 
ಅವರ ಭಾಷಣವು ಪ್ರತ್ಯೇಕವಾಗಿ ಪ್ರಕಟವಾಯಿತು. ಅದರ ಸಂಕ್ಷಿಪ್ತ 
ಉಲ್ಲೇಖವನ್ನು ಮುಂದೆ ಕೊಟ್ಟಿದೆ. 

೧೬. ೧೯೩೬: ಅಂಬೇಡ್ಕರ್‌: ""(ಭಾರತದ]ಜನಸಮೂಹವು ತನ್ನನ್ನು 


೧೫ 


ಆಕ್ರಮಿಸಿರುವ ಸಾಮಾಜಿಕ ಕೇಡುಗಳನ್ನು ಸಹಿಸಿಕೊಂಡೇ ಬಂದಿದೆ. [ಯಾಕೆಂದರೆ] 
ಈ ಚಾತುರ್ವರ್ಣ್ಯದ ದುಷ್ಟ ಪದ್ದ ತಿಯಿಂದಾಗಿ, ಅವರು ನೇರ ಕ್ರಿಯೆಯಲ್ಲಿ ತೊಡಗದ 
ಹಾಗೆ ನಿರ್ವೀರ್ಯಗೊಳಿಸಲ್ಪಟ್ಟಿದ್ದಾರೆ. ಅವರು ಶಸ್ತ್ರಗಳನ್ನು ಹಿಡಿಯುವಂತಿರಲಿಲ್ಲ 
ಮತ್ತು ಆ ಕಾರಣ, ದಂಗೆಯೇಳಲು ಸಾಧ್ಯ ವಾಗಲಿಲ್ಲ'......... ಅವರಿಗೆ ವಿದ್ಧಾ ್ಯಭ್ಯಾಸವು 
ದೊರಕುವ ಹಾಗಿರಲಿಲ್ಲ ಮತ್ತು ಆ ಕಾ ಅವರು ತಮ್ಮ ಬಿಡುಗಡೆಯ ಬಗ್ಗೆ 
ಯೋಚಿಸಲಿಕ್ಕೆ, ಹಾದಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ.. ಹಾರಾಗುತ್ತರಿಕ್ಕೆ ದಾರಿ 
ತಿಳಿಯದೆ ಮತ್ತು ಪಾರಾಗುವುದಕ್ಕೆ ಬೇಕಾದ ಸಾಧನವಿಲ್ಲದೆ, ಅವರು ಸಾರ್ವಕಾಲಿಕ 
ದಾಸ್ಯಕ್ಕೆ ಒಗ್ಗಿಕೊಂಡುಬಿಟ್ಟಿದ್ದಾರೆ; ತಪ್ಪಿಸಿಕೊಳ್ಳಲಿಕ್ಕಾಗದ ತಮ್ಮ ಹಣೆಬರಹ ಇದು 
ಐಕದು ಒಪ್ಪಿ 'ಕೊಂಡುಬಿಟ್ಟಿದ್ದಾರೆ. »` (ಡಿ.1, 03) 
"ಹರಿಜನ' ದಲ್ಲಿ ಅಭಿಪ್ರಾಯವನ್ನು ಪ್ರಕಟಿಸುವಂತೆ ಅಂಬೇಡ್ಕರ್‌ 
ಅವರನ್ನು ಗಾಂಧಿ ಆಹ್ವಾನಿಸಿದರು. ಅಂಬೇಡ್ಕರ್‌ ಈ ಆಹ್ವಾನವನ್ನು 
ನಿರಾಕರಿಸಿದರು. ಹಾಗಾದರೂ ಗಾಂಧಿ ಅಂಬೇಡ್ಕರ್‌ರ ಅಭಿಪ್ರಾಯ 
ಗಳನ್ನು ಗಮನಿಸಬೇಕೆಂದು ಸೂಚಿಸಿದರು ಮತ್ತು ಅವುಗಳ ಬಗ್ಗೆ 
ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು: 

೧೭. ೧೯೩೬: ಗಾಂಧಿ: ""ಡಾ. ಅಂಬೇಡ್ಕರ್‌ ಅವರು ತಮ್ಮ ಆಪಾದನೆಯ 
ಸಮರ್ಥನೆಗಾಗಿ ಅಧ್ಯಾಯ-ಶ್ಲೋಕಗಳನ್ನು ಉಲ್ಲೇಖಿಸಿದ್ದಾರೆ..... ತನ್ನ ಧರ್ಮವು, ತನ್ನ 
ಜೀವಕ್ಕಿಂತ ಹೆಚ್ಚು ಎಂದು ಬೆಲೆಯಿಟ್ಟುಕೊಂಡ ಯಾವನೂ ಈ ಆಪಾದನೆಗಳ 
ಪ್ರಾಮುಖ್ಯವನ್ನು ಕಡೆಗಣಿಸಲು ಸಾಧ್ಯವಾಗುವುದಿಲ್ಲ... ಪಸ ಅವರ 
ಆಪಾದನೆಗಳಲ್ಲಿ ಕೆಲವು ಲೋಪಗಳಿವೆ. 

ಧರ್ಮಕ್ಕೂ ಜಾತಿಗೂ ಯಾವುದೇ ಸಂಬಂಧವಿಲ್ಲ. ಜಾತಿಯೆನ್ನು ವುದು ಒಂದು 
ರೂಢಿ. ಅದರ ಮೂಲವು ನನಗೆ ತಿಳಿಯದು.... ವರ್ಣಕ್ಕೂ ಜಾತಿಗಳಿಗೂ 
ಸಂಬಂಧವಿಲ್ಲ. ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಪೂರ್ವಜರ ವೃತ್ತಿಯನ್ನು 
ಅನುಸರಿಸಿಕೊಂಡು ನಮ್ಮ ಅನ್ನವನ್ನು ದುಡಿದುಕೊಳ್ಳಬೇಕು ಎನ್ನುವುದನ್ನು 
ವರ್ಣಧರ್ಮವು ನಮಗೆ ಕಲಿಸಿಕೊಡುತ್ತದೆ.... ಹಿಂದು ಧರ್ಮದ ಸಾರಸಂಗ್ರಹ 
ವಿರುವುದು, ಸತ್ಯವೊಂದೇ ಏಕೈಕ ದೇವರು ಎನ್ನುವುದನ್ನು ಸಾರುವುದರಲ್ಲಿ ಮತ್ತು 
ಅಹಿಂಸೆಯು ಮಾನವಕುಲದ ನಿಜಧರ್ಮವೆಂದು ಧೈರ್ಯದಿಂದ ಒಪ್ಪಿಕೊಂಡಿ 
೨. ಇದಕ್ಕೆ ಒಬ್ಬ ಸಂಪ್ರದಾಯವಾದಿಯು ಹೀಗೆ ಉತ್ತರಿಸಬಹುದು: ಇಂಡಿಯಾ ಯುದ್ಧಗಳನ್ನು 


ಕಳೆದುಕೊಂಡದ್ದು ನಿಜವಿದ್ದೀತು; ಆದರೆ ಕನಿಷ್ಠ ಪಕ್ಷ ಅದು ಸೈನ್ಯ ಸಂಘಟನೆಗೋಸ್ಕರ ಬೆಳೆ 
ಬೆಳೆಯುವುದನ್ನು ನಿಲ್ಲಿಸಲಿಲ್ಲ - ಎಂದು. 


೧೬ 
ರುವುದರಲ್ಲಿ. 
ಹಿಂದುತ್ವದ ನನ್ನ ವ್ಯಾಖ್ಯಾನವನ್ನು ಡಾ. ಅಂಬೇಡ್ಕರ್‌ರು ಮಾತ್ರವಲ್ಲದೆ ಇನ್ನೂ 
ಅನೇಕರು ಒಪ್ಪಿ ಕೊಳ್ಳದೆ ವಿವಾದವನ್ನು ಮುಂದಿಡುತ್ತಾರೆ ಎಂಬುದರ ಅರಿವು ನನಗಿದೆ. 
ಅದರಿಂದ ನನ್ನ ನಿಲುವಿನಮೇಲೆ ಪರಿಣಾಮವುಂಟಾಗುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ . 
ಕಾಣಿಸುವ ಗಂಭೀರವಾದ ತಪ್ಪಗಳೆಂದರೆ-೧. ಸಂದೇಹಾಸ್ಪದವಾದ ಅಧಿಕೃತತೆ ಮತ್ತು. 
ಮೌಲ್ಯಗಳ ಗ್ರಂಥಗಳಿಂದ ಆಧಾರಗಳನ್ನು ಉಲ್ಲೇಖಿಸಿರುವುದು ಮತ್ತು, ೨. ಮೌಲ್ಯ 
ಕೆಡಿಸಿಕೊಂಡಿರುವ ಕಲವು ಹಿಂದುಗಳ ಮಾದರಿಗಳನ್ನು ಎತ್ತಿಕೊಂಡಿರುವುದು. ಡಾ. 
ಅಂಬೇಡ್ಕರ್‌ರು ತಮ್ಮ ತೀರ್ಮಾನಕೆ ಹ ಆಧರಿಸಿ ಕೊಂಡಿರುವ ಮಾನಗಳನ್ನೇ ಆಧರಿಸಿ 
ನೋಡುವುದಾದರೆ, ನಮಗೆ ತಿಳಿದಿರುವ ಎಲ್ಲಾ ಜೀವಂತ ಧರ್ಮಗಳೂ ಪ್ರಾಯಶಃ 
[ನಂಬಿಕೆಗೆ ಅನರ್ಹವೆನಿಸಿ] ಸೋಲುತ್ತವೆ.'' (೮.1.೭111, 135, 1538) 
ಇದಕ್ಕೆ ಡಾ. ಅಂಬೇಡ್ಕರ್‌ರು, ವಿದ್ವತ್‌ ಶಿಸ್ತು ಹಾಗೂ ವಕೀಲಿ 
ಕಲೆಯ ಪರಿಣತ ಪ್ರತಿವಾದ ಪ್ರದರ್ಶನದಿಂದ ಪ್ರತಿಸ್ಪಂದಿಸಿದರು. 
ಈ ಮುಂದಿನ ದೀರ್ಥ ಉಲ್ಲೇಖಗಳನ್ನು ಕೇವಲ ಮುದ್ರಣದಲ್ಲಿ 
ಕೊಡುವುದು ಸರಿಯಲ್ಲವೇನೋ ಎನ್ನಿಸಿಬಿಡುತ್ತದೆ; ಬದಲು 
ಇವನ್ನು, ಸೂಕ್ತ ನಾಟಕರಂಗದಲ್ಲಿ ಶಕ್ತಿವಂತ ನಟನು "ವಾಚಿಕ' ವಾಗಿ 
ಪಠಿಸಬೇಕು. | 
೧೮. ೧೯೩೬: ಅಂಬೇಡ್ಕರ್‌: ""ಮಹಾತ್ಮರು ಸೂಚಿಸಿರುವ ಮೊದಲನೆಯ 
ಸಂಗತಿಯೆಂದರೆ, ನಾನು ಉಲ್ಲೆ ಖಿಸಿರುವ ಪಠ್ಯಗಳು ಅಧಿಕೃತವಲ್ಲ ಎನ್ನುವುದು. 
ಒಪ್ಪಿ ಕೊಳ್ಳುತ್ತೇನೆ, ಆ ವಿಷಯದ ಬಗ್ಗೆ ಬಃ ನಾನು ಅಧಿಕಾರವುಳ್ಳವನಲ್ಲ. 
ಆದರೆ.... ನಾನು ಉದಾಹರಿಸಿರುವ. ಪಠ್ಯಗಳು, ಸಂಸ್ಕೃತ ಭಾಷೆ ಮತ್ತು ಹಿಂದು 
ಶಾಸ್ತ್ರಗಳಲ್ಲಿ ಅಧಿಕೃತವೆಂದು ಗಜಿಸಲ್ಪಟ್ಟಿರುವವರ. ಬರವಣಿಗೆಗಳಿಂದ ಮಾತ್ರ ' 
ಎತ್ತಿಕೊಂಡಂಥವು..... ಜನಸಮೂಣವು.... ಶಾಸ್ತ್ರಗಳ ಪೂರಣವೇನೆಂಬುದನ್ನು 
ತಿಳಿದುಕೊಳ್ಳಲಿಕ್ಕಾಗದ ನಿರಕ್ಷರಿ ಸಮೂಹ. ತಮಗೆ ಹೇಳಲಾದದ್ದನ್ನು ಅವರು 
ನಂಬಿದ್ದಾರೆ. ಅವರಿಗೆ ಹೇಳಲಾದದ್ದೆಂಡರೆ: ಶಾಸ್ತ್ರಗಳು ಜಾತಿಯ ಆಚರಣೆ ಮತ್ತು 
ಅಸ್ಪೃಶ್ಯತೆಗಳನ್ನು ಧಾರ್ಮಿಕ ಕರ್ತವ್ಯಗಳಾನಿಯೇ ವಿಧಿಸಿವೆ -ಎನ್ನುವುದು. 
...ಸಂತರು.... ಮನುಷ್ಯರೆಲ್ಲರೂ ಸಮಾನರು ಎಂದು ಬೋಧಿಸಿಲ್ಲ. 
ದೇವರಕಣ್ಣಿನಲ್ಲಿ ಮನುಷ್ಯರೆಲ್ಲರೂ ಸಮಾನರು ಎಂದು ಬೋಧಿಸಿದರು. * ಇದು, 








೩. ಕಲಂ ೮ರ ಮೊದಲ ಪ್ಯಾರಾ ನೋಡಿ. 


೧೭ 


ಮನುಷ್ಯರೆಲ್ಲರೂ ಸಮಾನರು ಎನ್ನುವುದಕ್ಕಿಂತ ತೀರಾ ಭಿನ್ನವಾದ, ತೀರಾ ಸುರಕ್ಷಿತವಾದ 
ಹೇಳಿಕೆ. ಹೀಗೆ ಬೋಧಿಸುವುದರಲ್ಲಿ ಯಾರಿಗೂ ಕಷ್ಟವಿಲ್ಲ ಮತ್ತು ನಂಬಿಕೊಳ್ಳುವುದರಲ್ಲಿ 
ಯಾರಿಗೂ ಅಪಾಯವಿಲ್ಲ..... (ಇದಕ್ಕಿಂತಲೂ ಮುಖ್ಯ] ಒಬ್ಬ ಸಂತನು 
ಜಾತಿಕಟ್ಟಳೆಯನ್ನು ಮುರಿದುಹಾಕಬಹುದು, ಆದರೆ ಸಾಮಾನ್ಯರು ಹಾಗೆ 
ಮಾಡತಕ್ಕದ್ದಲ್ಲ ಎಂದೇ ಜನಸಮೂಹಕ್ಕೆ ಕಲಿಸಲಾಗಿದೆ..... 

ಧರ್ಮದ ಬಗ್ಗೆ ನಿರ್ಣಯಿಸುವಾಗ, ಅಲ್ಲಿರುವ ಕೀಳು ಉದಾಹರಣೆಯನ್ನು 
ಗಮನಿಸದೆ, ಒಳ್ಳೆಯ ಮಾದರಿಗಳನ್ನು ಗಮನಿಸಬೇಕು ಎನ್ನುವುದು ಸಾಕಷ್ಟು ಸತ್ಯವೇ. 
ಆದರೆ ಹಾಗೆ ಹೇಳಿದ್ದರಿಂದ ವಿಷಯವು ಇತ್ಯರ್ಥವಾಗಿಬಿಡುತ್ತದೆಯೆ? ಇತ್ಯರ್ಥ 
ವಾಗುವುದಿಲ್ಲ ಎನ್ನುತ್ತೇನೆ ನಾನು. ಪ್ರಶ್ನೆ ಉಳಿದೇ ಉಳಿಯುತ್ತದೆ - ಕೆಟ್ಟ 
ಉದಾಹರಣೆಗಳ ಸಂಖ್ಯೆಯು ಅಷ್ಟು ಹೆಚ್ಚಾಗಿದೆ ಮತ್ತು ಒಳ್ಳೆಯ ಉದಾಹರಣೆಗಳ 
ಸಂಖ್ಯೆಯು ಅಷ್ಟು ಕಡಿಮೆಯಾಗಿದೆ, ಯಾಕೆ? ಈ.ಪ್ರಶ್ನೆಗೆ, ನನಗೆ ಕಾಣುವ ಹಾಗೆ, 
ಎರಡು ರೀತಿಯ ಉತ್ತರಗಳನ್ನು ಊಹಿಸಬಹುದು: ೧. ಕೀಳು ಉದಾಹರಣೆಯಾಗಿ 
ಸಿಗುವಆ ಬಹಳ ಜನರು, ತಮ್ಮದೇ ಸ್ವಂತ ಮೌಲಿಕ ವಿಕಲತೆಯಿಂದಾಗಿ ನೈತಿಕಸಂಸ್ಕಾರ 
ಪಡೆದುಕೊಳ್ಳಲಿಕ್ಕೆ ಅನರ್ಹರಾಗಿರುವವರು ಮತ್ತು ಆ ಕಾರಣದಿಂದ ಧರ್ಮವು 
ತೋರಿಸುವ ಆದರ್ಶದ ಕಡೆಗೆ ಕೊಂಚ ಚಲಿಸಲಿಕ್ಕೂ ಸಾಧ್ಯವಿಲ್ಲದವರಾಗಿದ್ದಾರೆ. 
ಅಥವಾ, ೨. ಈ ಧರ್ಮದ ಆದರ್ಶವು ಸಂಪೂರ್ಣ ತಪ್ಪ ಆದರ್ಶವಾಗಿದೆ ಮತ್ತು ಅದೇ, 
ಬಹುಸಂಖ್ಯಾತ ಜನರ ಬದುಕನ್ನು ತಪ್ಪ ನೈತಿಕತೆಯ ವಿಕಾರದಿಂದ ತಿರುಚಿಬಿಟ್ಟಿದೆ; 
ಇದರಲ್ಲಿ ಕೆಲವು ಶ್ರೇಷ್ಠರು ಮಾತ್ರ ಧರ್ಮವು ಕೊಟ್ಟ ನೈತಿಕ ವಿಕಾರವನ್ನು ತಿದ್ದಿ 
ನೇರ್ಪಡಿಸಿಕೊಂಡು, ವಿಕಾರವಿರುವಲ್ಲಿಯೂ ಒಳ್ಳೆಯವರಾಗಿ ಸರಿದಾರಿಯಲ್ಲಿ 
ನಡೆದಿದ್ದಾರೆ. ಮೇಲಿನ ಎರಡು ಉತ್ತರಗಳಲ್ಲಿ ಮೊದಲನೆಯದನ್ನು ನಾನು 
ಒಪ್ಪಿಕೊಳ್ಳಲು ಸಿದ್ದನಿಲ್ಲ....ನನ್ನ ಮನಸ್ಸಿಗೆ ಎರಡನೆಯದೇ ತರ್ಕಬದ್ದವಾದ ಮತ್ತು 
ಬುದ್ಧಿಗೆ ಒಪ್ಪುವ ಸರಿಯಾದ ಉತ್ತರವೆಂದು ತೋರುತ್ತದೆ. ಇದರಮೇಲೆ, ಕೆಟ್ಟವರು 
ಹೆಚ್ಚಿದ್ದು ಒಳ್ಳೆಯವರು ಕಡಿಮೆಯಿರುವುದಕ್ಕೆ ಮಹಾತ್ಮರು ಮೇಲಿನ ಎರಡಲ್ಪದೆ 
ಮೂರನೆಯ ಬದಲಿ ಉತ್ತರವನ್ನು ಕೊಡುವುದಾದರೆ ಆದೀತು. ನಾನು ತಿಳಿಯುವಂತೆ 
_ ಮೇಲಿನ ಎರಡನೆಯ ಉತ್ತರವು ಸರಿ ಎನ್ನುವುದಾದರೆ, ಒಂದು ಧರ್ಮವನ್ನು ಅದರ 
ಅತ್ಯುತ್ತಮ ಅನುಯಾಯಿಗಳ ಮಾದರಿಗಳನ್ನು ನೋಡಿ ಬೆಲೆಗಟ್ಟಬೇಕು ಎನ್ನುವ 
ಮಹಾತ್ಮರ ವಾದವು ನಮಗೆ ದಾರಿತೋರಿಸುವುದಿಲ್ಲ ಎನ್ನುವುದು ಸ್ಪಷ್ಟ. ಇಲ್ಲಿ, ತಪ್ಪು 
ಆದರ್ಶಗಳನ್ನು ಪೂಜಿಸುವಂತೆ ಮಾಡಿದ್ದರಿಂದ, ಆ ಮೂಲಕ ಬಹುಸಂಖ್ಯೆಯ ಜನರು 
ತಪ್ಪದಾರಿ ಹಿಡಿಯುವಂತಾಯಿತು ಎಂಬುದನ್ನು ಅರಿತು ಆ ಬಗ್ಗೆಮರುಕಪಡಬಹುದು, 


ಜಿ ಮೇಲುಜಾತಿಯ ಹಿಂದುಗಳೆಲ್ಲರೂ ಕೆಳಜಾತಿಯ ಹಿಂದುಗಳ ಜೊತೆ 
ವ್ಯವಹರಿಸುವಾಗ ಅತ್ಯುನ್ನತ ನೈತಿಕ ಮಟ್ಟವನ್ನಿಟ್ಟುಕೊಳ್ಳುವಂತೆ ಆ ಮೇಲು 
ಜಾತಿಯವರನ್ನು ಒಲಿಸಿ ಒಪ್ಪಿಸಬೇಕು - ಎಂದು..... ಮಹಾತ್ಮರು ಸೂಚಿಸುತ್ತಿದ್ದಾರೆ 
ಅಂತ ನನಗೆ ಕಾಣಿಸುತ್ತದೆ. ಈ ಬಗೆಯ ಆದರ್ಶಸಿದ್ಧಾ ಂತಕ್ಕೆ ನಾನು ಸಂಪೂರ್ಣ 
ವಿರೋಧಿಯಾಗಿದ್ದೇನೆ. ತಮ್ಮ ಬದುಕಿನಲ್ಲಿ ಉನ್ನತವಾದ ಸಾಮಾಜಿಕ ಆದರ್ಶಗಳನ್ನು . 
ಮ್ಶೆ ಗೂಡಿಸಿಕೊಳ್ಳಲು ಪ್ರಯತ್ನಿಸುವಜಾತಿ ಹಿಂದುಗಳನ್ನು ನಾನು ಗೌರವಿಸಬಲ್ಲೆ. ಅಂಥ 
ಜನರು ಇರದೆಹೋಗಿದ್ದರೆ, ಇಂಡಿಯಾ ಈಗಿರುವುದಕ್ಕಿಂತ ಹೆಚ್ಚು ಅಸಹ್ನ ವಾಗುತ್ತಿತ್ತು, 
ದುಃಖಕರವಾಗುತ್ತಿತ್ತು. ಇಷ್ಟಾದರೂ ಜಾತಿ ಹಿಂದುಗಳನ್ನು, ಅವರ ವೈಯಕ್ತಿಕ 
ಗುಣವನ್ನು ಸುಧಾರಿಸುವ ಮೂಲಕ, ಉತ್ತಮಗೊಳಿಸುತ್ತೇವೆ ಎಂಬ ಪ್ರಯತ್ನವನ್ನು 
ನೆಚ್ಚಿಕೊಂಡವರು, ನನ್ನ ತೀರ್ಮಾನದಂತೆ, ತಮ್ಮ ಶಕ್ತಿಯನ್ನು ವ್ಯರ್ಥಗೊಳಿಸಿ 
ಕೊಳ್ಳುತ್ತಿದ್ದಾರೆ ಮತ್ತು ಭ್ರಮೆಗೆ ಜೋತುಕೊಂಡಿದ್ದಾರೆ. ವೈಯಕ್ತಿಕ ಗುಣಗಳು ಒಬ್ಬ 
ಶಸ್ತ್ರ ತಯಾರಕನನ್ನು ಒಳ್ಳೆಯವನನ್ನಾಗಿಸಬಲ್ಲವೆ? ಅಂದರೆ, ಆ ಮನುಷ್ಯನು 
ಸಿಡಿಯದಿರುವ ಮದ್ದನ್ನು" ಅಥವಾ ವಿಷ ಹಬ್ಬಿಸೆದ ಅನಿಲವನ್ನು ತಯಾರಿಸುತ್ತಾನೆಯೆ? 
ಅದು ಸಾಧ್ಯವಿಲ್ಲವೆಂದರೆ, ಜಾತಿಪ್ರಜ್ಞೆಯಲ್ಲಿ ಮುಳುಗಿರುವ ಮನುಷ್ಯನನ್ನು ವೈಯಕ್ತಿಕ 
ಗುಣಗಳು ಒಳ್ಳೆಯವನನ್ನಾಗಿಸುತ್ತವೆಂದು- ಎಂದರೆ, ಸಹಜೀವಿಗಳನ್ನು..... ತನ್ನವರು, 
ತನಗೆ ಸಮಾನರು ಎಂದು ಭಾವಿಸುವಂಥವನನ್ನಾಗಿಸುತ್ತವೆಂದು - ಹೇಗೆ ನೀವು 
ನಿರೀಕ್ಷಿಸುತ್ತೀರಿ? ವಾಸ್ತವವಾದ ಸ್ಪಿತಿಯೆಂದರೆ, ಹಿಂದುವು ತನ್ನ ಜಾತಿಗೆ ಸೇರದೆ 
ಇರುವವರೆಲ್ಲರನ್ನೂ "ಅನ್ಯ' ರೆನ್ನುವಂತೆಯೇ ನೋಡುತ್ತಾನೆ; ಅವನಿಗೆ ಅವರನ್ನು 
ಭೇದಬುದ್ಧಿಯಿಂದ ನೋಡುವುದು ಕಷ್ಟವೆನಿಸುವುದಿಲ್ಲ ಮತ್ತು ಅವರ ಮೇಲೆ 
ಯಾವುದೇ ವಂಚನೆ ತಂತ್ರಗಳನ್ನು ನಡೆಸಲಿಕ್ಕೆ ನಾಚಿಕೆಯೆನ್ನಿಸುವುದಿಲ್ಲ. ಇದರ ಅರ್ಥ, 
ಹಿಂದುಗಳಲ್ಲಿ ಕೊಂಚ ಉತ್ತಮರಿರಬಹುದು, ಕನಿಷ್ಠರಿರಬಹುದು; ಆದರೆ ನಿಜಕ್ಕೂ 
ಒಳ್ಳೆಯ ಹಿಂದುವೆನ್ನುವವನು ಇರಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಆತನ ವೈ ಯಕ್ತಿ ಕ 
ಗುಣದಲ್ಲಿ ಏನೋ ದೋಷವಿದೆ ಬನ್ನುವಹಲ್ಲ! ಸಹಜೀವಿಗಳ ಜೊತೆಗೆ ನಿಕಿ 
ಕಲ್ಪಿಸುವ ಆತನ ಧರ್ಮದ ಇಡೀ ಅಸ್ತಿವಾರದಲ್ಲೇ ದೋಷವಿದೆ. 
ಮಹಾತ್ಮರು ಬೋಧಿಸುವುದನ್ನು ಸ್ವತಃ ಆಚರಿಸುತ್ತಾರೆಯೆ? 





೪. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಡೆದ ಇಂಥ ಅಪೂರ್ವ ಘಟನೆಯೊಂದನ್ನು 
$೮1701. 55 1.157 ಎಂಬ (೧೯೯೩) ಆಸ್ಕರ್‌ ವಿಜೇತ ಚಲನಚಿತ್ರದಲ್ಲಿ ತೋರಿಸಲಾಗಿದೆ. 


೧೯ 


ಸರ್ವಸಾಮಾನ್ಯವಾಗಿ ಅನ್ವಯವಾಗುವ ನಿಯಮಗಳನ್ನು ಚರ್ಚಿಸುವ ಹೊತ್ತಿನಲ್ಲಿ 
ವೈಯಕ್ತಿಕ ಉದಾಹರಣೆಗಳನ್ನು ಉಲ್ಲೇಖಿಸಲಿಕ್ಕೆ ಯಾರೂ ಇಚ್ಛಿಸುವುದಿಲ್ಲ. ಆದರೆ 
ಯಾರಾದರೊಬ್ಬರು ಒಂದು ಸಿದ್ಧಾಂತವನ್ನು ಬೋಧಿಸುತ್ತ, ಅದನ್ನು ಸರ್ವಸತ್ಯವೆಂದು 
ಬಿಗಿಹಿಡಿದಿರುವಾಗ, ತಾವು ಬೋಧಿಸುವುದನ್ನು ಅವರೇ ಎಷ್ಟುಮಟ್ಟಿಗೆ ಆಚರಿಸು 
ತ್ತಾರೆಂಬುದನ್ನು ತಿಳಿಯುವ ಕುತೂಹಲವಿರುತ್ತದೆ..... ಮಹಾತ್ಮರು ಹುಟ್ಟಿನಿಂದ 
ಬನಿಯಾ. ಅವರ ಪೂರ್ವಜರು ವ್ಯಾಪಾರವನ್ನು ಬಿಟ್ಟುಹಾಕಿ ಬ್ರಾಹ್ಮಣರ ವೃತ್ತಿಯಾದ , 
ಮಂತ್ರಿತ್ವವನ್ನು ಹಿಡಿದರು. ಮಹಾತ್ಮರಾಗುವುದಕ್ಕೆ ಮೊದಲಿನ ಇವರ ಜೀವನದಲ್ಲಿ, 
ತಮ್ಮ ವೃತ್ತಿಯನ್ನು ಆಯ್ಕೆಮಾಡಿಕೊಳ್ಳುವ ಸಂದರ್ಭವೊದಗಿದಾಗ, ಇವರು ತಕ್ಕಡಿಯ 
ಬದಲು ಕಾನೂನು ಪುಸ್ತಕಗಳನ್ನಾರಿಸಿಕೊಂಡರು. ಕಾನೂನು ವೃತ್ತಿಯನ್ನು ತ್ಯಜಿಸಿದ 
ಮೇಲೆ ಇವರು ಅರ್ಧಸಂತ ಮತ್ತು ಅರ್ಧ ರಾಜಕಾರಣಿಯಾದರು. ತಮ್ಮ ಪೂರ್ವಜರ 
ವೃತ್ತಿಯಾದ ವ್ಯಾಪಾರವನ್ನು ಇವರು ಯಾವತ್ತೂ ಮುಟ್ಟಿದ್ದಿಲ್ಲ. ಇವರ ಕೊನೆಯ 
ಮಗ.... ಬ್ರಾಹ್ಮಣರ ಮಗಳನ್ನು ಮದುವೆಯಾಗಿದ್ದಾರೆ ಮತ್ತು ವೃತ್ತಪತ್ರಿಕಾ ದಣಿಗಳ 
ಸೇವೆಯನ್ನು ಆಯ್ಕೆಮಾಡಿಕೊಂಡಿದ್ದಾರೆ. ಪೂರ್ವಜರ ವೃತ್ತಿಯನ್ನು ಕೈಗೊಳ್ಳ 
ದಿರುವುದಕ್ಕಾಗಿ ಮಹಾತ್ಮರು ತಮ್ಮ ಮಗನನ್ನು ಎಲ್ಲಿಯೇ ಆಗಲಿ ಖಂಡಿಸಿರುವುದು 
ತಿಳಿಯದು. ಯಾವುದೊಂದು ಆದರ್ಶವನ್ನು ಅದರ ಕೀಳು ಅನುಯಾಯಿಗಳ 
.. ಮಾದರಿಯಿಟ್ಟುಕೊಂಡು ಬೆಲೆಗಟ್ಟುವುದು ತಪ್ಪು ಮತ್ತು ಅನುದಾರವಾದದ್ದು; ಅದು 
_, ಹೌದು ಎನ್ನೋಣ. ಆದರೆ ಉದಾಹರಣೆಯಾಗಿ ಮಹಾತ್ಮರಿಗಿಂತ ಹೆಚ್ಚು ಉತ್ತಮರು 
ನಿಶ್ಚಿತವಾಗಿಯೂ ಸಿಗುವುದಿಲ್ಲ. ಅವರು ಕೂಡಾ ಆ ಆದರ್ಶವನ್ನು ಕೈಗೂಡಿಸಿ 
ಕೊಳ್ಳಲಾರರೆಂದರೆ, ಆ ಆದರ್ಶವೇ ಅಸಾಧ್ಯವಾದ ಆದರ್ಶ, ಮನುಷ್ಯನ ವಾಸ್ತವಿಕ 
ಪ್ರವೃತ್ತಿಗಳಿಗೆ ವಿರುದ್ಧವಾದ್ದು ಎನ್ನಬೇಕು... 

ಪ್ರತಿಯೊಬ್ಬನೂ ಪ್ರತಿಯೊಬ್ಬಳೂ ತನ್ನ ಪೂರ್ವಜರ ವೃತ್ತಿಯನ್ನನುಸರಿಸಬೇಕು 
ಎನ್ನುವ ಸಿದ್ಧಾಂತಕ್ಕೆ ಮಹಾತ್ಮರು ಯಾಕೆ ಅಂಟಿಕೊಂಡಿದ್ದಾರೆ? ಅವರು [ಈಚೆಗೆ] 
ಕಾರಣಗಳನ್ನು ಹೇಳಿಲ್ಲ 21 ಹಲವು ವರ್ಷಗಳ ಹಿಂದೆ, ತಮ್ಮ "ಯಂಗ್‌ ಇಂಡಿಯಾ' 
ದಲ್ಲಿ "ವರ್ಗಕ್ಕೆ ವಿರುದ್ಧ ಜಾತಿ' ಎಂಬ ಲೇಖನ ಬರೆಯುತ್ತ, ಜಾತಿಪದ್ದತಿಯು 
ಸಾಮಾಜಿಕ ಸ್ಥಿರತೆಗೆ ಅಗತ್ಯವಾದ ಹೊಂದಾಣಿಕೆಯನ್ನು ಸಾಧ್ಯಮಾಡಿಕೊಡುತ್ತ ದ ಎಂಬ 
ಕಾರಣಕ್ಕಾಗಿ ಅದೇ ವರ್ಗಪದ್ದತಿಗಿಂತ ಉತ್ತಮ ಎಂದು ವಾದಿಸಿದ್ದರು. (ನೋಡಿ: 
. ಕಲಂ.೨) ಪ್ರತಿಯೊಬ್ಬರೂ ತಮ್ಮತಮ್ಮ ವಂಶವೃತ್ತಿ ಯನ್ನನುಸರಿಸಬೇಕು ಎಂಬ 
ಸಿದ್ಧಾಂತಕ್ಕೆ ಮಹಾತ್ಮರು ಅಂಟಿಕೊಂಡಿರುವುದು ಮೇಲಿನ ಕಾರಣಕ್ಕಾಗಿದ್ದರೆ, ಅವರು 
ಸಾಮಾಜಿಕ ಬದುಕಿನ ಸುಳ್ಳು ಕಲ್ಪನೆಗೆ ಅಂಟಿಕೊಂಡಿದ್ದಾರೆ ಎಂದು ಅರ್ಥ... ಸ್ಥಿರತೆ 


೨೦ 


ಅಪೇಕ್ಷಣೀಯ; ಆದರೆ ಪರಿವರ್ತನೆಯಾಗಲೇಬೇಕಾಗಿರುವಾಗ, ಅದನ್ನು ಹತ್ತಿ ಕ್ಯುವ 
ಸ್ಥಿರತೆಯು ಅಪೇಕ್ಷಣೀಯವಲ್ಲ...... ಹೊಂದಾಣಿಕೆಯು ಅಪೇಕ್ಷಣೀಯ; ಆದರೆ 
ಸಾಮಾಜಿಕ ನ್ಯಾಯವನ್ನು ಬಲಿಗೊಡುವ ಹೊಂದಾಣಿಕೆಯು ಬೇಕಿಲ್ಲ. ಜಾತಿಯನ್ನಾ 
ಧರಿಸಿದ, ಎಂದರೆ ವಂಶವೃತ್ತಿ ಸಿದ್ಧಾಂತವನ್ನಾಧರಿಸಿದ ಸಾಮಾಜಿಕ ಹೊಂದಾಣಿಕೆಯು 
ಆ ಎರಡು ಕೆಡುಕುಗಳನ್ನು ನಿವಾರಿಸುತ್ತದೆಂದು ಹೇಳಲಿಕ್ಕಾದೀತೆ? ಇಲ್ಲ ಎಂದೇ ನನ್ನ 
ನಂಬಿಕೆ. ಉತ್ತಮ-ಅಪೇಕ್ಷಣೀಯ ಹೊಂದಾಣಿಕೆಗೆ ಅದು ದೂರವಾಗಿರುವುದು 
ಮಾತ್ರವಲ್ಲ; ಸಾಮಾಜಿಕ ಹೊಂದಾಣಿಕೆಯ ಎರಡೂ ನಿಯಮಗಳನ್ನು - ಅರ್ಥಾತ್‌, 
ದ್ರವಸ್ಥಿತಿ ಮತ್ತು ಸಮಾನತೆಗಳೆರಡನ್ನೂ - ಅದು ಘಾಸಿ ಮಾಡುತ್ತದೆ. ಆದ್ದರಿಂದ 
ಅದು ಕೆಟ್ಟ ರೀತ್ರಿಯ ಸಾಮಾಜಿಕ ಹೊಂದಾಣಿಕೆಯೆಂಬುದರಲ್ಲಿ ನನಗೆ ಅನುಮಾನವಿಲ್ಲ. 

....ಸ್ವಾಮಿ ದಯಾನಂದ ಮತ್ತು ಇನ್ನು ಕೆಲವರು ವ್ಯಾಖ್ಯಾನಿಸುವ ರೀತಿಯಲ್ಲಿ, 
ವೇದದ ವರ್ಣಸಿದ್ದಾಂತವು ವಿವೇಕಯುತವಾದ ಮತ್ತು ಅನಾಕ್ರಮಣಕಾರಿಯಾದ 
ಸಿದ್ಧಾಂತ ಎನ್ನುವುದನ್ನು ನಾನು ಒಪ್ಪಿಕೊಳ್ಳಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ 
ಸ್ಥಾನವನ್ನು ನಿಗದಿಗೊಳಿಸುವುದಕ್ಕೆ ಹುಟ್ಟನ್ನು ಒಂದು ನಿರ್ಧಾರಕ ಅಂಶವೆಂದು ಅದು 
ಒಪ್ಪಿಕೊಳ್ಳಲಿಲ್ಲ. ಅದು ಮೌಲ್ಯವನ್ನು ಮಾತ್ರ ಗುರುತಿಸಿತು. ಮಹಾತ್ಮರ ಕಲ್ಪನೆಯ 
ವರ್ಣವು ವೈದಿಕ ವರ್ಣಕಲ್ಪನೆಯನ್ನು ಅಪದ್ದವಾಗಿಸುತ್ತದೆ [ಮತ್ತು] ಅದನ್ನು 
ತ್ಯಾಜ್ಯಾರ್ಹವಾದ ವಸ್ತುವನ್ನಾಗಿಸುತ್ತದೆ. [ವೈದಿಕ] ವರ್ಣ ಮತ್ತು ಜಾತಿ ಈಯೆರಡು 
ಒಂದಕ್ಕೊಂದು ತೀರಾ ಭಿನ್ನವಾದ ಕಲ್ಪನೆಗಳು. ವರ್ಣವು ಪ್ರತಿಯೊಬ್ಬನ 
ಸಾಮರ್ಥ್ಯವನ್ನು ಗಣಿಸುವ ಸಿದ್ದಾಂತವಾಗಿದ್ದರೆ, ಜಾತಿಯು ಪ್ರತಿಯೊಬ್ಬನ ಜನ್ಮವನ್ನು 
ಗಣಿಸುವ ಸಿದ್ಧಾಂತವಾಗಿದೆ. ಒಂದು ಬೆಣ್ಣೆಯಾದರೆ ಇನ್ನೊಂದು ಸುಣ್ಣವೆನ್ನುವಷ್ಟು 
ಭಿನ್ನವಾದವು ಇವು..... ಪ್ರತಿಯೊಬ್ಬನೂ ತನ್ನ ಪೂರ್ವಜನ ವೃತ್ತಿಯನ್ನು 
ಅನುಸರಿಸಬೇಕು ಎಂದು ನಂಬಿದ್ದಾರೆ ಮತ್ತು ಹಾಗೆ ನಂಬಿರುತ್ತ ಅವರು 
ಜಾತಿಪದ್ಧತಿಯನ್ನು ನಿರ್ದಿಷ್ಟ ನಿಶ್ಚಿತವಾಗಿ ಸಮರ್ಥಿಸುತ್ತಿದ್ದಾ ರೆ. ಅದನ್ನೇ ವರ್ಣವ್ಯವಸ್ಥೆ 
ಎಂದು ಕರೆಯುತ್ತ ಅವರು.... ಗೊಂದಲವುಂಟುಮಾಡಿದ್ದಾರೆ....... 

[ತಮ್ಮ ಕಲ್ಪನೆಯ, ವಾರಸುದಾರಿಕೆಯ] ವರ್ಣವು ಹಿಂದುಧರ್ಮದ 
ಸಾರವೆಂದು ಅವರು ತಿಳಿಯುತ್ತಾರೆಯೆ? ಇದಕ್ಕೆ ಸದ್ಯಉತ್ತರ ಹೇಳುವುದು ಕಷ್ಟ. "ಡಾ. 
ಅಂಬೇಡ್ಕರರ ಆಪಾದನೆ' ಯೆಂಬ ಮಹಾತ್ಮರ ಲೇಖನವನ್ನು ಓದಿದವರು, ಮೇಲಿನ: 
ಪ್ರಶ್ನೆಗೆ "ಇಲ್ಲ'' ಎಂದು ಉತ್ತರ ಹೇಳುತ್ತಾರೆ.. ಆ ಲೇಖನದಲ್ಲಿ ಅವರು 
ವರ್ಣಸಿದ್ಧಾಂತವು ಹಿಂದು ಧರ್ಮಸಂಹಿತೆಯ ಸಾರಭಾಗವೆಂದು ಹೇಳುವುದಿಲ್ಲ. ಅದು 
ಹಿಂದುಧರ್ಮದ ಸಾರಭಾಗವೆನ್ನುವ ಮಾತಿಗೆ ದೂರನಿಂತು, "ಹಿಂದು ಧರ್ಮದ 


೨೧ 


ಸಾರಸಂಗ್ರಹವಿರುವುದು, ಸತ್ಯವೊಂದೇ ಏಕೈಕ ದೇವರು ಎಂದು ಸಾರಿರುವುದರಲ್ಲಿ 
ಮತ್ತು ಅಹಿಂಸೆಯು ಮಾನವ ಕುಲದ ನಿಜಧರ್ಮವೆಂದು ಧೈರ್ಯದಿಂದ 
ಒಪ್ಪಿಕೊಂಡಿರುವುದರಲ್ಲಿ'' (ಕಲಂ. ೧೬ ನೋಡಿ) ಎನ್ನುತ್ತಾರೆ. ಆದರೆ ಅವರ 
ಮತ್ತೊಂದು ಲೇಖನವನ್ನು ಓದಿದವರು..... ಮೇಲಿನ ಪ್ರಶ್ನೆಗೆ ""ಹೌದು'' ಎಂದು 
ಉತ್ತರಿಸುತ್ತಾರೆ. ಆ ಲೇಖನದಲ್ಲಿ ಅವರು, "" ಯಾರು ಜಾತಿಯನ್ನು - ಎಂದರೆ, 
ವರ್ಣವನ್ನು - ತಿರಸ್ಕರಿಸುತ್ತಾರೋ ಅಂಥವರು ತಮ್ಮನ್ನು ಹಿಂದುವೆಂದು ಹೇಗೆ 
ಕರೆದುಕೊಳ್ಳುತ್ತಾರೋ ನನಗ ತಿಳಿಯದು'' (ಕಲಂ. ೪೩ ನೋಡಿ) ಎನ್ನುತ್ತಾರೆ. ಯಾಕೆ 
ಈ ಗೊಂದಲ? ಯಾಕೆ ಮಹಾತ್ಮರು ಹೀಗೆ ಮರೆಮುಚ್ಚು ಮಾಡಿಕೊಳ್ಳುತ್ತಾರೆ? ಅವರು 
ಯಾರನ್ನು ಮೆಚ್ಚಿಸಲು ಹೊರಟಿದ್ದಾರೆ? ಈ ಸಂತನು ಸತ್ಯವನ್ನು ಗ್ರಹಿಸುವುದರಲ್ಲಿ 
ಸೋತಿದ್ದಾರೆಯೆ? ಅಥವಾ ರಾಜಕಾರಣಿಯು ಸಂತನ ದಾರಿಯಲ್ಲಿ ಅಡ್ಡ ನಿಂತನೋ? 
ಮಹಾತ್ಮರು ಈ ಗೊಂದಲದಲ್ಲಿ ತ್ರಸ್ತರಾಗಿರುವುದಕ್ಕೆ ಪ್ರಾಯಶಃ ಎರಡು 
ಕಾರಣಮೂಲಗಳನ್ನು ಕಂಡುಕೊಳ್ಳಬಹುದು. ಮೊದಲನೆಯದು ಮಹಾತ್ಮರ 
ಮನಃಪ್ರಕೃತಿ. ಸಾಮಾನ್ಯವಾಗಿ ಎಲ್ಲದರಲ್ಲೂ ಅವರು ಮಗುವಿನ ಸಾದಾ 
ಸರಳತೆಯನ್ನುಳ್ಳವರಾಗಿದ್ದಾರೆ ಮತ್ತು ಮಗುವಿನ ಆತ್ಮವಂಚನೆಯ ಶಕ್ತಿಯೂ ಅವರಿಗೆ 
ಬಂದಿದೆ. ಒಂದು ಮಗುವಿನ ಹಾಗೆ, ಅವರು ತನಗೆ ನಂಬಬೇಕೆನ್ನಿಸಿದ್ದನ್ನೇನನ್ನಾದರೂ. 
ನಂಬಿಕೊಳ್ಳಬಲ್ಲವರಾಗಿದ್ದಾರೆ. ಆದ್ದರಿಂದ, ಜಾತಿಯನ್ನು ಬಿಟ್ಟುಹಾಕಲಿಕ್ಕೆ ಅವರ 
ಮನಸ್ಸು ಫರಮಾಯಿಶ್‌ಗೊಂಡರೀತಿಯಲ್ಲಿ, (ಜನ್ಮಬದ್ದವಾದ) ವರ್ಣವನ್ನೂ ಬಿಟ್ಟು 
ಹಾಕುವ ಫರ್ಮಾಯಿಶ್‌ ಬರುವ ಕಾಲಕ್ಕಾಗಿ, ಆತನಕ, ನಾವು ಕಾಯಬೇಕು. 
ಗೊಂದಲದ ಎರಡನೆಯ ಕಾರಣವೆಂದರೆ, ಮಹಾತ್ಮರು ನಿರ್ವಹಿಸಲಿಚ್ಛಿಸುವ, 
ಮಹಾತ್ಮ ಮತ್ತು ರಾಜಕಾರಣಿಯ, ದ್ವಿಪಾತ್ರಗಳು. ಮಹಾತ್ಮರಾಗಿ ಅವರು 
ರಾಜಕಾರಣವನ್ನು" ಆಧ್ಯಾತ್ಮಿಕ'ವಾಗಿಸಲು ಪ್ರಯತ್ನಿಸುತ್ತಿರಬಹುದು. ಅದರಲ್ಲಿ ಅವರು 
ಯಶಸ್ವಿಯಾಗಿದ್ದಾರೋ ಇಲ್ಲವೋ, ರಾಜಕಾರಣವಂತೂ ಅವರನ್ನು ವ್ಯಾಪಾರಕ್ಕೆ 
ಳೆದುಬಿಟ್ಟಿದೆ. ಸಮಾಜವು ಇಡೀ ಸತ್ಯವನ್ನು ತಾಳಿಕೊಳ್ಳಲಾರದು ಎಂಬುದು 
ರಾಜಕಾರಣಿಗೆ ತಿಳಿದಿರಬೇಕು. ಆತನು ಇಡೀ ಸತ್ಯವನ್ನು ಹೇಳುತ್ತಿದ್ದರೆ ಅದು ಆತನ 
ರಾಜಕಾರಣಕ್ಕೆ ಕೆಡುಕೇ ಆಗುತ್ತದೆ. ಮಹಾತ್ಮ ಈ ಜಾತಿ ಮತ್ತು ವರ್ಣವನ್ನು ಸದಾ 
ಪುರಸ್ಕರಿಸುತ್ತಿ ತಿರುವುದಕ್ಕೆ ಕಾರಣವೇನೆಂದರೆ, ಅದನ್ನು ವಿರೋಧಿಸಿದ ಪಕ್ಷದಲ್ಲಿ ಅವರು 
ರಾಜಕಾರಣದಲ್ಲಿನ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಅವರ ಗೊಂದಲದ 
ನಿಜವಾದ ಕಾರಣವು: ಅದೇನೇ ಇರಲಿ, ವರ್ಣದ ಹೆಸರಿನಲ್ಲಿ ಜಾತಿಯನ್ನು 
ಉಪದೇಶಿಸುತ್ತಿರುವ ಮೂಲಕ ಅವರು ತಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತಿದ್ದಾರೆ 


೨ 


ಮತ್ತು ಜನರನ್ನು ಮೋಸಗೊಳಿಸುತ್ತಿದ್ದಾರೆ ಎಂಬುದನ್ನು ನಾವು ಮಹಾತ್ಮರಿಗೆ 


ಹೇಳಬೇಕು. 
ಹಿಂದುಗಳನ್ನು ಮತ್ತು ಹಿಂದುತ್ವವನ್ನು ಪರೀಕ್ಷಿಸಲು ನಾನು ಬಳಸಿರುವ 


ಮಾನದಂಡವು ತುಂಬಾ ಕಠಿನವಾದದ್ದು ಎನ್ನುತ್ತಾರೆ ಮಹಾತ್ಮರು...[ಏನೇ ಇದ್ದರೂ] 
ಹಿಂದುಗಳು ಮತ್ತು ಹಿಂದುತ್ವದೊಡನೆ ನನ್ನ ಜಗಳವಿರುವುದು ಅವರ ಸಾಮಾಜಿಕ 
ನಡಾವಳಿಯ ಲೋಪಗಳ ವಿರುದ್ಧವಲ್ಲ. ನನ್ನ ಜಗಳವು ಮತ್ತೂ ಹಚ್ಚು 
ಮೌಲಿಕವಾದದ್ದರ ಜೊತೆಗೆ, ಅಂದರೆ ಅವರ ಆದರ್ಶದ ಜೊತೆಗೇನೇ.''[ಗಿ..1, 87- 


೨2) 


ಮೇಲಿನ ಅಂಬೇಡ್ಕರರ ಉಜ್ವಲವೂ ಆಕ್ರಮಣಶೀಲವೂ ಆದ 
ವಾದಮಂಡನೆಯು ಗಾಂಧಿಯ ಮೇಲೆ ಬೀರಿದ ತತ್‌ಕ್ಷಣ ಪ್ರಭಾವವು 
ಆಗಲೇ ನಿರ್ಣಾಯಕ ಪರಿಣಾಮವನ್ನು ಕಾಣಿಸಲಿಲ್ಲ ಎನಿಸುತ್ತದೆ. 
೧೯೩೬ರಲ್ಲಿಯೂ ಗಾಂಧಿ, ತನ್ನ ಆದರ್ಶದ ಭಂಗಿಯು ಸ್ವಚ್ಛತೆಯ 
ಕಾಯಕವನ್ನು ನಡೆಸುತ್ತ, ಸೇವೆಯಲ್ಲಿ ಪ್ರಾಯಶಃ ಬ್ರಾಹ್ಮಣನನ್ನು 
ಮೀರಿಸಬಲ್ಲ ಎಂಬುದಾಗಿ "ಹರಿಜನ' ಸಂಚಿಕೆಯಲ್ಲಿ ದೀರ್ಫ್ಥ 
ಲೇಖನ ಬರೆದರು.[ಿ.1.೫1'/ 86 1.) 

ಈ ಮಧ್ಯೆ ಜಾತಿವರ್ಣಗಳ ವಿರೋಧಿಯಾಗಿದ್ದ ತರುಣ 
ಗೋರಾ ಎನ್ನುವವರು ೧೯೨೮ರಲ್ಲಿ ತಮ್ಮ ಬ್ರಾಹ್ಮಣ ಜಾತಿಯಿಂದ 
ಹೊರಹಾಕಲ್ಪಟ್ಟಿದ್ದರು; ಕೆಲವು ವರ್ಷಗಳ ಅನಂತರ ಕಾಲೇಜಿನಲ್ಲಿ 
ಜೀವಶಾಸ್ತ್ರದ ಅಧ್ಯಾಪಕರಾಗಿ ಕಲಸಮಾಡುತ್ತಿದ್ದ ಅವರನ್ನು, 
ದಿವ್ಯಜೀವಿಗಳಂಬ ಕಲ್ಪನೆಯು ಅಸತ್ಯವಾದದ್ದು ಎಂದು ಹೇಳಿದ್ದ 
ಕ್ಕಾಗಿ, ಹುದ್ದೆಯಿಂದ ವಜಾಮಾಡಲಾಯಿತು. ಆಮೇಲೆ ಅವರು 
ವಾರಾಂತ್ಯ ಮತ್ತು ಶಾಲಾ ರಜಾದಿನಗಳಲ್ಲಿ ಹಳ್ಳಿಹಳ್ಳಿಗೆ ಹೋಗಿ, 
ಮೂಢನಂಬಿಕೆಗಳು ಜಾತಿ ಮತ್ತು ಆರ್ಥಿಕ ಅಸಮಾನತೆ 
ಮುಂತಾದವುಗಳ ವಿರುದ್ಧ ಮಾತನಾಡಲು ತೊಡಗಿದರು. ಮುಂದೆ 
ಅವರು ಪೂರ್ಣಾವಧಿ ಸಾಮಾಜಿಕ ಕಾರ್ಯಕರ್ತರಾಗಿ, ತಾವು 
ಉದ್ದಕ್ಕೂ ಹೇಳುತ್ತ ಬಂದ ತಮ್ಮ ಅಭಿಪ್ರಾಯಗಳನ್ನು ಮುದ್ರಿಸಿ 
ಪ್ರಕಟಿಸತೊಡಗಿದರು. ಅವರ ಒಂದು ಹೇಳಿಕೆ ಹೀಗಿದೆ: 


೧೯. ೧೯೪೯: ಗೋರಾ: ""[ಜಾತಿಯೆನ್ನುವ ಈ] ಮುಳ್ಳುಕಂಟಿಯು ನಮ್ಮ 


ದಾರಿಯಲ್ಲಿದೆ. ಯಾರು ಅದನ್ನು ಇಲ್ಲಿ ನೆಟ್ಟರು, ಯಾಕೆ, ಯಾವಾಗ ಎಂಬುದಾಗಿ 


೮೩ 


ವಾದಿಸುತ್ತ ಕೂರುವುದು ನಿರುಪಯುಕ್ತ. ಒಟ್ಟಿನಲ್ಲಿ ಅದು ಜನರ ಹಿತಾಸಕ್ತಿಗಳಿಗೆ 
ವಿರೋಧವಾಗಿರುವಂಥದು ಮತ್ತು ಅದನ್ನು ಸುಮ್ಮನೆ ಕಿತ್ತುಹಾಕಬೇಕು.''(5.11,1%) 
ಗಾಂಧಿ ೧೯೪೦ರ ದಶಕದ ಪ್ರಾರಂಭದಲ್ಲಿ, ಗೋರಾ ಅವರ 
ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಕೇಳಿಕೊಂಡರು ಮತ್ತು ಆಮೇಲೆ 
೧೯೪೪ರಲ್ಲಿ, ಸ್ಥಾನಬದ್ಧತೆಯ ಬಂಧನದಿಂದ ಬಿಡುಗಡೆಗೊಂಡಾಗ, 
ಗೋರಾರನ್ನು ಸೇವಾಗ್ರಾಮಕ್ಕೆ ಆಹ್ವಾನಿಸಿದರು. ಆತ ನಯವಂತಿಕೆ 
ಯುಳ್ಳವರು, ಕುರುಡು ನಂಬಿಕೆ ಹಟಗಳಿಂದ ಮುಕ್ತರಾಗಿರುವವರು 
ಮತ್ತು ಕಷ್ಟದಿಂದ ದುಡಿಯುವವರು ಎಂಬುದನ್ನು ಗಾಂಧಿ 
ಕಂಡುಕೊಂಡರು. ಈಗ, ಜಾತಿಯನ್ನು ಕುರಿತ ಗಾಂಧಿಯ 
ಅಭಿಪ್ರಾಯವು, ಗೋರಾ-ಅಂಬೇಡ್ಕರ್‌ರ ಮಧ್ಯೆ ಸಮಾನವಾಗಿದ್ದ 
ಅಭಿಪ್ರಾಯಕ್ಕೆ ಹತ್ತಿರಗೂಂಡಿತು. ಒಂದುದಿನ, ಗೋರಾ ಅವರ 
ಹರಿಜನ ಶಿಷ್ಯನೊಬ್ಬನಿಗೆ ಒಂದು ಪತ್ರವನ್ನು(೮ಿ.1.7೭7೫, 221) 
ಬರೆದ ಅನಂತರ, ತಾವು ೧೯೨೦ರಲ್ಲಿ ಬರೆದು ಪ್ರಕಟಿಸಿದ್ದ 
"ವರ್ಣವ್ಯವಸ್ಥಾ' ಎಂಬ ವರ್ಣವ್ಯವಸ್ಥೆಯ ಬಗ್ಗೆ ತಮ್ಮ ಅಭಿಪ್ರಾಯ 
ಗಳನ್ನು ಕ್ರೋಢೀಕರಿಸಿದ್ದ, ಕಿರುಪುಸ್ತಕದ ಹೊಸ ಮುದ್ರಣಕ್ಕೆ ಗಾಂಧಿ, 
ದೀರ್ಫವಾದ ಮುನ್ನುಡಿಯೊಂದನ್ನು ಬರೆದುಮುಗಿಸಿದರು. "ನನ್ನ 
ಬರವಣಿಗೆಗಳಿಗೆ ಕೀಲಿಕ್ಕೆ' ಎಂದು ಶೀರ್ಷಿಕೆ ಕೊಟ್ಟ ಆ ಮುನ್ನುಡಿ 
ಬರಹದಲ್ಲಿ ಅವರು, ಈಗ ಪ್ರತಿಯೊಬ್ಬರೂ ಸೇವಾಕೇಂದ್ರಿತವಾದ 
ಒಂದೇ ವರ್ಣದಲ್ಲಿದ್ದೇವೆ ಎಂದು ವಾದಿಸಿದರು: 
೨೦. ೧೯೪೫: ಗಾಂಧಿ: ""ಈ ಪುಸ್ತಕವನ್ನು ಮತ್ತೊ ಮ್ಮೆ ಓದಿನೋಡುವುದಕ್ಕೆ 
'ನನಗೆ ಸಮಯವಿಲ್ಲ. ಓದಬೇಕು ಅಂತ ಅನ್ನಿಸುವುದೂ ಇಲ್ಲ. ನನಗೆ ಮಾಡಬೇಕಾದ 
_ ಬೇರೆ ಕೆಲಸಗಳಿವೆ. | 
ನನ್ನ ಅಭಿಪ್ರಾಯದಂತೆ ಮನುಷ್ಯನು ದಿನವೂ ಹಿಂದಕ್ಕೋ ಮುಂದಕ್ಕೋ 
ಚಲಿಸುತ್ತಲೇ ಇರುತ್ತಾನೆ; ಯಾವತ್ತೂ ನಿಶ್ಚಲವಾಗಿ ನಿಂತಿರುವುದಿಲ್ಲ. ಇಡೀ ಜಗತ್ತೇ 
ಚಲಿಸುತ್ತಿದೆ; ಇದಕ್ಕೆ ಅಪವಾದವೇ ಇಲ್ಲ, 
, .. ಗೀತೆಯಲ್ಲಿ ಹೇಳಿದ ನಾಲ್ಕು ವರ್ಣಗಳು ಇವತ್ತು ಎಲ್ಲಿವೆ?.... ಇವತು 
ಉಳಿದಿರುವುದು ಒಂದೇ ಶೂದ್ರವರ್ಣ ಮಾತ್ರ. ಅಥವಾ ಅದನ್ನು ಅತಿಶೂದ್ರ ಅಂತಲೂ 
ಹೇಳಬಹುದು... ಹಿಂದು ಸಮಾಜವು ಈ ನನ್ನ ದೃಷ್ಟಿಯನ್ನು ಒಪ್ಪಿಕೊಳ್ಳುವಂತೆ 
ಮಾಡಬಲ್ಲೆನಾದರೆ, ನಮ್ಮ ಆಂತರಿಕ ಜಗಳಗಳೆಲ್ಲವೂ ಅಂತ್ಯಗೊಳ್ಳುತ್ತವೆ.... 


೨೪ 


ಯಾವನೇ ಆಗಲಿ, ಆಸ್ತಿಯನ್ನು ತನ್ನ ಸ್ವತ್ತೆಂದು ತಿಳಿಯದೆ, ತಾನು ಅದರ ಟ್ರಸ್ಟಿ 
(ವಿಶ್ವಸ್ಥ) ಎಂದು ತಿಳಿಯಬೇಕು.... ಅದು ಸಮಾಜದ ಸೇವೆಗಾಗಿ ಅಂತ ತಿಳಿಯಬೇಕು. 
ಎಷ್ಟನ್ನು ತಾನೇ ಸ್ವತಃ ತನ್ನ [ದೈಹಿಕ]ದುಡಿಮೆಯಿಂದ ಗಳಿಸುತ್ತಾನೋ ಅಷ್ಟನ್ನು ಮಾತ್ರ 
ಅವನು ತನಗಾಗಿ ಸ್ವೀಕರಿಸಬೇಕು. ಅಂಥದು ಸಾಧ್ಯವಾದರೆ ಆಗ, ಯಾರೂ 
ಶ್ರೀಮಂತರಿರುವುದಿಲ್ಲ ಯಾರೂ ಬಡವರಿರುವುದಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ಸಮಸ್ತ 
ಧರ್ಮಗಳೂ ಸಮಾನವೆಂದು ಪರಿಗಣಿತವಾಗುತ್ತದೆ. ಅದರಿಂದ ಧರ್ಮ, ಜಾತಿ ಮತ್ತು 
ಆರ್ಥಿಕ ಭಿನ್ನತೆಗಳು ಅಂತ್ಯಗೊಳ್ಳುತ್ತವೆ. 

ಇದು ನನ್ನ ಕನಸಿನ ಸ್ವರಾಜ್ಯ. ಅದಕ್ಕಾಗಿ ನಾನು ಕಾತರದಿಂದ ಹಂಬಲಿಸುತ್ತೇನೆ. 
ಅದರ ಸಾಧನೆಗಾಗಿ ನಾನು ಬದುಕಲಿಚ್ಛಿಸುತ್ತೇನೆ. ನನ್ನ ಬದುಕಿನ ಪ್ರತಿಯೊಂದು 
ಉಸಿರನ್ನೂ ನಾನು ಆ ಪ್ರಯತ್ನಕ್ಕಾಗಿ ಮೀಸಲುಮಾಡಿದ್ದೇನೆ. 

ಈ ಕಾರಣದಿಂದ, ಮೇಲೆ ವಿವರಿಸಿರುವ ನನ್ನ ದೃಷ್ಟಿಗೆ ಈ ಪುಸ್ತಕದಲ್ಲಿರುವ 
ಯಾಯಾವ ಸಂಗತಿಗಳು ಹೊಂದಿಕೊಳ್ಳುವುದಿಲ್ಲ ಅಂತ ಓದುಗರಿಗೆ ತೋರುತ್ತವೋ 
ಅಂಥವನ್ನು ಓದುಗರು ತ್ಯಜಿಸಿಬಿಡಬೇಕು ಅಂತ ಬೇಡಿಕೊಳ್ಳುತ್ತೇನೆ.'' (ಲೆ.1.೫2೭%, 
2೭೭ ॥.) 

೧೯೩೨ರ ಗಾಂಧಿಯ ಹೇಳಿಕೆಯು (ಕಲಂ.೯) "ಎಲ್ಲರೂ ಏಕ ಜಾತಿ' 
ಎನ್ನುವ ದೃಷ್ಟಿಯನ್ನು ಒಳಗೊಂಡಿದೆ. ಅದನ್ನು ಅವರು ತಮ್ಮ 
"ಹರಿಜನೋದ್ದಾರ ಪ್ರವಾಸ' ದ ಸಮಯದಲ್ಲಿ ಅನೇಕ ಕಡೆಗಳಲ್ಲಿ 
ಹೇಳಿದರು. (ಉದಾಹರಣೆಗೆ ನೋಡಿ:?.111,1906) ಅಂತರ್‌ 
ಜಾತೀಯ ವಿವಾಹದ ಬಗ್ಗೆ ಅವರ ಅಭಿಪ್ರಾಯದಲ್ಲುಂಟಾದ 
ಬದಲಾವಣೆಗಳನ್ನು ಮುಂದೆ ಗಮನಿಸುತ್ತ ಹೋಗಬಹುದು. ಹಾಗೆ 
ಗಮನಿಸುತ್ತ ಹೋದಾಗ, ಈ "ಏಕಜಾತಿ'ಯ ದೃಷ್ಟಿಯನ್ನು ಅವರು 
ಮುಂದೆ ಮೊದಲಿಗಿಂತ ಹೆಚ್ಚು ಗಂಭೀರವಾಗಿ ಪರಿಗಣಿಸುತ್ತ 
ಹೋದರೆಂಬುದು ಸ್ಪಷ್ಟವಾಗುತ್ತದೆ. ಈ ದೃಷ್ಟಿಯು ಅವರಿಗೆ 
ಮೊದಲು ಕಂಡದ್ದು, ದಕ್ಷಿಣ ಆಫ್ರಿಕದಿಂದ ಮರಳಿಬಂದ ಹೊಸದ 
ರಲ್ಲಿ ಅವರು ಕೇಳಿಸಿಕೊಂಡ ಒಂದು ವಾದದ ಮೂಲದಿಂದ: 

೨೧. ೧೯೨೭: ಗಾಂಧಿ: ""ನನಗೆ ನೆನಪಾಗುತ್ತದೆ - ೧೯೧೫ರಲ್ಲಿ ನೆಲ್ದೂರಿನಲ್ಲಿ 
ನಡೆದ ಸಾಮಾಜಿಕ ಸಮಾವೇಶದಲ್ಲಿ, ಅದರ ಅಧ್ಯಕ್ಷರು ಹೀಗೆ ಸೂಚಿಸಿದ್ದರು: ಹಿಂದೆ 
ಎಲ್ಲರೂ ಬ್ರಾಹ್ಮಣರೇ ಆಗಿದ್ದರು ಮತ್ತು ಈಗ ಕೂಡಾ ನಾವು ಹಾಗೆ ಎಲ್ಲರನ್ನೂ 
ಬ್ರಾಹ್ಮಣರೆಂದೇ ಭಾವಿಸಬೇಕು; ಇನ್ನುಳಿದ ವರ್ಗಗಳನ್ನು ರದ್ದು ಗೊಳಿಸಬೇಕು, ಅಂತ. 


೨೫ 


ಈ ಸೂಚನೆಯು ವಿಚಿತ್ರವಾದ್ದು ಅಂತ ನನಗೆ ಆಗ ಅನ್ನಿಸಿತ್ತು ಮತ್ತು ಈಗಲೂ ಹಾಗೇ 
ಅನ್ನಿಸುತ್ತದೆ. ಪರಿವರ್ತನೆಯು ಶಾಂತಿಯುತವಾಗಿ ನಡೆಯಬೇಕೆಂದರೆ, ಉತ್ತಮರೆಂದು 
ಕೊಳ್ಳುವವರೇ ತಮ್ಮ ಮೇಲಿನ ಸ್ಥಾನದಿಂದ ಕೆಳಕ್ಕಿಳಿಯಬೇಕು.''[ಲಿ.೫೫2೬*, 
2621.) 
ಜಾತಿಯನ್ನು ಕುರಿತ ಗಾಂಧಿಯ ಆಮೇಲಿನ ದಿನಗಳ ಅಭಿಪ್ರಾಯವು 
-ಅರ್ಥಾತ್‌, ಅಸ್ಪೃಶ್ಯತೆಯನ್ನು ಕಿತ್ತುಹಾಕಲಿಕ್ಕಾಗಿ ತನಗೆ ಪ್ರಿಯವಾದ 
ವರ್ಣವ್ಯವಸ್ಥೆಯ ಆದರ್ಶವನ್ನೂ ಬಿಟ್ಟುಕೊಡಬೇಕೆನ್ನುವ 
ಅಭಿಪ್ರಾಯವು- ಅಸ್ಪೃಶ್ಯರಲ್ಲಿ ಹುಟ್ಟಿದ್ದ ಗೋರಾ ಅವರ ಅಳಿಯನಿಗೆ 
ನೀಡಿದ ಕೆಳಕಂಡ ಟಿಪ್ಪಣಿಯಲ್ಲಿ ಸ್ಪಷ್ಟವಾಗಿ ವ್ಯಕ್ತಗೊಂಡಿದೆ. 

೨೨. ೧೯೪೬: ಗಾಂಧಿ: ""ನೀನು ಅಂಬೇಡ್ಕರ್‌ರ ಹಾಗಾಗಬೇಕು. ನೀನು 
ಅಸ್ಪೃಶ್ಯತೆಯ ಹಾಗೂ ಜಾತಿಯ ನಿರ್ಮೂಲನಕ್ಕಾಗಿ ಕೆಲಸಮಾಡಬೇಕು. ಯಾವ ಬೆಲೆ 
ತೆತ್ತರೂ ಸರಿಯೆ, ಅಸ್ಪೃಶ್ಯತೆಯು ಹೋಗಲೇಬೇಕು.'' 

ಅಮೆರಿಕನ್‌ ಸಂದರ್ಶಕರೊಬ್ಬರು ಗಾಂಧಿಯ ಈ ಕಾಲದ 
ಅಭಿಪ್ರಾಯವನ್ನು ಹೀಗೆ ವಿವರಿಸುತ್ತಾರೆ: 

೨೩. ೧೯೪೬: ವರದಿ: ""ವರ್ಗರಹಿತ-ಜಾತಿರಹಿತವಾದ ಇಂಡಿಯಾವನ್ನು 
ನಿರ್ಮಿಸಲು ತಾನು ಪ್ರಯತ್ನಿಸುವುದಾಗಿ ಅವರು ಹೇಳಿದರು. ಒಂದೇ ಜಾತಿಯು 
ಉಳಿದಿರುವಂಥ ಮತ್ತು ಬ್ರಾಹ್ಮಣರು ಹರಿಜನರನ್ನು ಮದುವೆಯಾಗುವಂಥ ದಿನಕ್ಕಾಗಿ 
ಅವರು ಹಂಬಲಿಸಿಕೊಂಡಿದ್ದಾರೆ. "ನಾನೊಬ್ಬ ಸಾಮಾಜಿಕ ಕ್ರಾಂತಿಕಾರಿ' ಎಂದು ಅವರು 
ಒತ್ತಿ ಹೇಳಿದರು; "ಅಸಮಾನತೆಯಿಂದ ಹಿಂಸೆಯು ಹುಟ್ಟಿಕೊಳ್ಳುತ್ತದೆ ಮತ್ತು. 

ಸಮಾನತೆಯಿಂದ ಅಹಿಂಸೆಯು ಹುಟ್ಟಿಕೊಳ್ಳುತ್ತದೆ' ಎಂದರು.'' (1.425) 
ವರ್ಗರಹಿತವೂ ಸಂಪೂರ್ಣ ಜಾತಿರಹಿತವೂ ಆದ ಇಂಡಿಯಾ 
ಯಾವತ್ತು ಕಂಡೀತು ಎಂಬ ಪ್ರಶ್ನೆಗೆ, ಐವತ್ತು ವರ್ಷಗಳೊಳಗೆ ಅದು 
ಉದಯವಾದೀತೆನ್ನುವುದು ಅವರ ಸ್ವಂತ ಹಾರೈಕೆಯಾಗಿತ್ತು. 
ನೋಡಿ: 

೨೪. ೧೯೪೬: ಪ್ರಶ್ನೆ: " ಈಚಿನ ನಿಮ್ಮ ಪತ್ರವ್ಯವಹಾರದಲ್ಲಿ...... ಅಸ್ಪೃಶ್ಯತೆಯು 

ಸಂಪೂರ್ಣ ನಾಮಾವಶೇಷವಾಗಬೇಕೆಂದರೆ, ಜಾತಿಯು ಬೇರುಗೂಡ ಟೊಂಗೆಗೂಡ 


೫. "ನಾವು ಅಸ್ಪೃಶ್ಯತೆಯನ್ನು ನಿರ್ಮೂಲ ಮಾಡಲೇಕೆಂದರೆ ಜಾತಿಯು ಹೋಗಲೇ ಬೇಕು.' 
(೮.1.72೭1, 240 


ವಿ 


ವ್ಯಾಪಕ ಚಳುವಳಿಯೊಂದನ್ನು ಹೂಡಿ, ಅಸ್ಪೃಶ್ಯತಾ ವಿರೋಧವನ್ನು ಅದರ ಭಾಗವಾಗಿ 
ಮಾಡಬಹುದು; ಹಾಗೇಕೆ ನೀವು ಮಾಡುವುದಿಲ್ಲ? ನೀವು ಬೇರನ್ನು ಅಗೆದು ಕಿತ್ತರೆ 
ಟೊಂಗೆಗಳೆಲ್ಲ ತಾವಾಗಿ ಒಣಗಿ ಉದುರಿಹೋಗುತ್ತವೆ.'' 
ಗಾಂಧಿ: ""ನಾನು ಕೆಲವು ನಿಶ್ಚಿತ ಅಭಿಪ್ರಾಯಗಳನ್ನು ಹೊಂದಿರುವುದು ಒಂದು 
ಸಂಗತಿ ಮತ್ತು ಆ ನನ್ನ ಅಭಿಪ್ರಾಯಗಳು ವ್ಯಾಪಕವಾದ ಸಮಾಜದಲ್ಲಿ ಪೂರ್ಣ 
ರೂಪದಲ್ಲಿ ಒಪ್ಪಿತವಾಗುವಂತೆ ಮಾಡುವುದು ಇನ್ನೊಂದೇ ಸಂಗತಿ. ನನ್ನ ಮನಸ್ಸು 
ಸತತವಾಗಿ ಬೆಳೆಯುತ್ತಿದೆ, ಸತತವಾಗಿ ಮುಂದೆ ಚಲಿಸುತ್ತಿದೆ ಅಂತ ನನ್ನ ನಂಬಿಕೆ. 
ಎಲ್ಲರೂ ಅದರ ಜೊತೆಗೆ ಹೆಜ್ಜೆಯಿಡಲಿಕ್ಕಾಗದಿರಬಹುದು. ಆದ್ದರಿಂದ, ನಾನು ಅತ್ಯಂತ 
ಹೆಚ್ಚಿನ ತಾಳ್ಮೆಯನ್ನು ರೂಢಿಸಿಕೊಳ್ಳಬೇಕು ಹಾಗೂ ನಿಧಾನವಾಗಿ ಓಡುವುದರಲ್ಲೇ 
ತೃಪ್ತಿಗೊಳ್ಳಬೇಕು....ನಿಮ್ಮ ತಾತ್ವಿಕತೆಯ ಜೊತೆಗೆ ನನಗೆ ಸಂಪೂರ್ಣ ಸಹಮತವಿದೆ. 
ನಾನು ನೂರಿಪ್ಪತ್ತೈದು ವರ್ಷ ಬದುಕಿದರ, ಇಡೀ ಹಿಂದು ಸಮಾಜವನ್ನು ನನ್ನ 
ಅಭಿಪ್ರಾಯಕ್ಕೆ ಹೊಂದುವಂತೆ ಪರಿವರ್ತಿಸಬಹುದು ಅಂತ ನನ್ನ ನಿರೀಕ್ಷೆ.'' 
((ೆ.1.2(೬೫%/-24) 
(ಇಂಡಿಯನ್‌ ನ್ಯಾಶನಲ್‌ ಆರ್ಮಿಯಲ್ಲಿ) "ವರ್ಗ ಮತ್ತು ಜಾತಿಗಳ 
ಎಲ್ಲ ಭೇದಗಳನ್ನು' ರದ್ದುಗೊಳಿಸಿದ್ದುದು ಸುಭಾಸ್‌ಚಂದ್ರ ಬೋಸರ 
'ಮಹತ್ತರ ಹಾಗೂ ಚಿರಕಾಲಿಕ ಸಾಧನೆ' ಎಂದು ಗಾಂಧಿ ಹೇಳಿದರು. 
(೮.1.7001/1,383(, ಮತ್ತುಲಿ.1.೫2೦೧/1, 3172; 
122220೭1, 459; ಲಿ.೩ಲಿ, 4841.) 
ಈ ಎಲ್ಲ ಹೇಳಿಯೂ ಮತ್ತು "" ಎಲ್ಲರೂ ಜಾತಿರಹಿತರಾದಾಗ.... 
ವೃತ್ತಿಯ ಏಕಸ್ವಾಮ್ಯವೂ ಹೋಗಿಬಿಡುತ್ತದೆ'' (೮.1.2೭ ೫7/1 
484) ಎಂಬ ಅರಿವಿದ್ದೂ ಅವರು ಕೆಲವೊಮ್ಮೆ - "ಹೆಚ್ಚುಕಡಿಮೆ' 
ಅಥವಾ "ಸಾಮಾನ್ಯವಾಗಿ' ಎಂಬ ಜಾರುಪದಗಳನ್ನು ಬಳಸಿ- ಹೀಗೆ 
ಹೇಳಿದ್ದಿದೆ: ಅಸಾಮಾನ್ಯ ಕೌಶಲವಿರುವ ಯಾವನೊಬ್ಬನು "ಸ್ವಂತ ' 
ಜನ್ಮವೃತ್ತಿ' ಯಲ್ಲದೆ ಇನ್ನೊಂದರಲ್ಲಿ ಪರಿಣತಿ ಗಳಿಸಿಕೊಂಡಾಗ 
ಕೂಡಾ, ಆತನು ತನ್ನ "ವಾರಸುವೃತ್ತಿ'ಯ ಮೂಲಕವಾಗಿಯೇ 
ಜೀವನಾರ್ಥವನ್ನು ದುಡಿದುಕೊಳ್ಳಬೇಕಲ್ಲದೆ ಆ ಇನ್ನೊಂದರ 
ಮೂಲಕ ಅಲ್ಲ- ಅಂತ. ನೋಡಿ: 
೨೫. ೧೯೪೭: ವರದಿ: ""ಸಮಾಜದ ವೃತ್ತಿಸಂಘಟನೆಯು ನಿಂತಗೆರೆಯ 
ಮಾದರಿಯಲ್ಲಿ ಸ್ಪರ್ಧಾತ್ಮಕವಾಗಿರಬಹುದು ಅಥವಾ ಅಡ್ಡಗೆರೆಯ ಮಾದರಿಯಲ್ಲಿ 


ಪಿಷ 


ಸಹಕಾರಾತ್ಮಕವಾಗಿರಬಹುದು-ಅಂತ ಗಾಂಧಿ ಅಭಿಪ್ರಾಯಪಟ್ಟರು. ಮೊದಲನೆಯ 
ಮಾದರಿಯಲ್ಲಿ, ಗಳಿಕೆಯು.... ಬೇಡಿಕೆ ಮತ್ತು ಪೂರೈಕೆಯ ನಿಯಮಗಳನ್ನನುಸರಿಸಿ 
ದರೆ, ಎರಡನೆಯ ಮಾದರಿಯಲ್ಲಿ........ ಎಲ್ಲಾ ವೃತ್ತಿಗಳಿಗೂ ಸಮಾನ ಗಳಿಕೆಯು 
ದೊರೆಯುವಂತಿರುತ್ತದೆ.... [ಮತ್ತು ಇಲ್ಲಿ] ಯಾವನೊಬ್ಬನು ಯಾವುದೊಂದು 
ವೃತ್ತಿಯು ಸ್ವಂತಕ್ಕೆ ಏನನ್ನು ಗಳಿಸಿಕೊಡಬಲ್ಲದು ಎಂಬ [ಆರ್ಥಿಕ ಸಾಧ್ಯತೆಗಳ] 
ಪರಿಗಣನೆಯಿಂದಲ್ಲದೆ, ಯಾವುದೊಂದರ ಬಗ್ಗೆ ತನಗಿರುವ ವಿಶೇಷ ಕೌಶಲ ಮತ್ತು 
ಆಸಕ್ತಿಗಳಿಂದ ಆ ವೃತ್ತಿಯನ್ನು ಆಯ್ದುಕೊಳ್ಳುತ್ತಾನೆ. ಮತ್ತು ಸಾಮಾನ್ಯವಾಗಿ, ಕೌಶಲ 
ಮತ್ತು ಆಸಕ್ತಿಗಳು, ಹೆಚ್ಚುಕಡಿಮೆ:ವಂಶಪರಂಪರೆಯನ್ನೇ ಅನುಸರಿಸುವ ಕಾರಣ, ಒಬ್ಬ 
ಸಾಮಾನ್ಯ ವ್ಯಕ್ತಿಯು ರೂಢಿಸಹಜ ದಾರಿಯಲ್ಲಿ-ಗಳಿಕೆಯ ಅಸಮಾನತೆಗಳು ಆತನನ್ನು 
ಅನ್ಯತ್ರ ಸೆಳೆಯುವಂಥ ಸ್ಥಿತಿಯಿಲ್ಲದಿರುವಲ್ಲಿ - ತನ್ನ ಜನ್ಮವೃತ್ತಿಯನ್ನೇ ಕೈಗೊಳ್ಳಲು 
ಒಲವುಳ್ಳವನಾಗಿರುತ್ತಾನೆ.... ಹಾಗೆಂದರೆ, ಯಾವನಾದರೊಬ್ಬನು ವಿಶೇಷವಾದ ಒಳ 
ಒತ್ತಡದಿಂದ ತನ್ನ ವಾರಸುವೃತ್ತಿಯನ್ನು ಬದಲಿಸುವುದಾದರೆ ಅದು ನಿಷಿದ್ದವೆಂದು 
ಅರ್ಥವೆ? ""ಇಲ್ಲ'' ಎಂದರು ಗಾಂಧಿಜಿ. ""ಎಲ್ಲಿಯತನಕ ಅವನು [ಆ 
ಅನ್ಯವೃತ್ತಿಯನ್ನು] ಸ್ವಂತ ಬದುಕಿನ ನಿರ್ವಹಣೆಗಾಗಿ ಆಧರಿಸಿಕೊಳ್ಳುವುದಿಲ್ಲವೋ 
ಆತನಕ [ಅನ್ಯವೃತ್ತಿಗೆ ನಿಷೇಧವಿಲ್ಲ]. ಆದರೆ ಅಂಥ ಉದಾಹರಣೆಗಳು ಸಹಜವಾಗಿ 
ಕಡಿಮೆಯಿರುತ್ತವೆ. ಬುದ್ಧನು [ವಾರಸುದಾರಿಕೆಯಿಂದ] ಆಳುವ ರಾಜನಾಗಿದ್ದ, 
ಸೊಕ್ರೆಟೀಸ್‌ ಶಿಲ್ಪಿಯಾಗಿದ್ದ, ಸೇಂಟ್‌ ಪಾಲ್‌ ಟೆಂಟ್‌ ತಯಾರಿಸುವವನಾಗಿದ್ದ. 
ಬುದ್ಧನು ಜ್ಞಾನೋದಿತನಾದ, ಸೊಕ್ರೆಟೀಸ್‌ ತತ್ತಶಾಸ್ತ್ರಜ್ಞರ ರಾಜನಾದ, ಸೇಂಟ್‌ ಪಾಲ್‌ 
ಮಹಾಪ್ರವಾದಿಯಾದ. ಆದರೆ ಅವರು ಯಾರೂ ತಮ್ಮ ಆ ವೃತ್ತಿಗಳನ್ನು 
ಜೀವನಾಧಾರವಾಗಿ ಬಳಸಲಿಲ್ಲ.'' (81, 541(.) 
ಈ ಮೇಲಿನ ಹೇಳಿಕೆಯ ಬಗ್ಗೆ ಅಂಬೇಡ್ಕರ್‌ ಟೀಕೆ ಮಾಡಿದ್ದರೆ - 
ಬುದ್ಧನು ತನ್ನ ರಾಜತ್ವದಿಂದಲೇ, ಸೊಕ್ರೆಟೀಸನು ತನ್ನ ಶಿಲ್ಪ 
ವೃತ್ತಿಯಿಂದಲೇ ಮತ್ತು ಸೇಂಟ್‌ಪಾಲ್‌ ಟೆಂಟ್‌ ತಯಾರಿಕೆಯಿಂದ 
ಬದುಕು ಸಾಗಿಸಿಕೊಂಡರೆಂಬುದಕ್ಕೆ ಯಾವ ಪುರಾವೆಯಿಲ್ಲ 
ಎನ್ನುತ್ತಿದ್ದರು ಅಥವಾ ಯಾವುದೇ ಸಮಾಜದಲ್ಲೂ ಸರ್ವರಿಗೂ 
ಸಮಾನವೇತನವಿತ್ತು ಎನ್ನುವುದನ್ನು ನಿಶ್ಚಿತವಾಗಿ ಪ್ರಶ್ನಿಸುತ್ತಿದ್ದರು. 
ಈ ಎರಡನೆಯ ಸಂಗತಿಯನ್ನು ಗಾಂಧಿಯೇ ಒಪ್ಪಿಕೊಂಡರು: 
೨೬. ೧೯೪೭: ಗಾಂಧಿ: "ಭಾರತೀಯ ಸಮಾಜವು ಈ [ಸರ್ವರಿಗೂ 
ಸಮಾನವೇತನದ] ಗುರಿಯನ್ನು ಯಾವತ್ತೂ ಮುಟ್ಟದೆ ಇರಬಹುದು. ಆದರೆ ಭಾರತವು 


೨೮ 


ಸೌಖ್ಯದ ನೆಲವಾಗಬೇಕಾದರೆ, ಪ್ರತಿಯೊಬ್ಬ ಭಾರತೀಯನೂ ಮತ್ತೆಲ್ಲವನ್ನೂ ಬಿಟ್ಟು 

ಆ ಗುರಿಯ ಮೇಲೆ ದೃಷ್ಟಿನೆಟ್ಟುಯಾನ ಮಾಡಬೇಕು.''(ಛಿ.1.೫೫2೫71/11,10) 
ರರ್ಸರ್‌ ರರ್ಥ್‌ ; 
ಗಾಂಧಿ ಅಂತರ್‌ವಿವಾಹದ ಬಗ್ಗೆ ತನ್ನ ಅಂತಿಮವರ್ಷಗಳ ತನಕ 
ಹೂಂದಿದ್ದ ಅಭಿಪ್ರಾಯದ ಸಾರಾಂಶವು ೧೯೧೯ರ ಅವರ ಕೆಳಗಿನ 
ಟಿಪ್ಪಣಿಯಲ್ಲಿದೆ: 

೨೭. ೧೯೧೯: ಗಾಂಧಿ: ""ಅಂತರ್‌ಭೋಜನ ಮತ್ತು ಅಂತರ್‌ವಿವಾಹಗಳು 
ಪ್ರಜಾಪ್ರಭುತ್ವದ ಸತ್ವವನ್ನು ಪ್ರಚಾಲನಗೊಳಿಸಲಿಕ್ಕೆ ಮುಖ್ಯವಾದವುಗಳಲ್ಲ ಅಂತ ನಾನು 
ತಿಳಿಯುತ್ತೇನೆ.... ಆದರೆ ಕಾಲವು ಮುಂದೆ ಸರಿದಂತೆ ಮತ್ತು ಹೊಸ ಅಗತ್ಯಗಳೂ 
ಸಂದರ್ಭಗಳೂ ಉದಯಿಸಿದಂತೆ ..... ಅಂತರ್‌ಭೋಜನ ಅಂತರ್‌ವಿವಾಹಗಳಿಗೆ 
ಸಂಬಂಧಿಸಿದ ರೂಢಿಗಳಲ್ಲಿ ಬಲು ಎಚ್ಚರದ ಬದಲಾವಣೆಗಳು ಅಥವಾ ಮರು 
ಹೊಂದಾಣಿಕೆಗಳು ಅಗತ್ಯವಾಗುತ್ತವೆ.'' ((.೫(1%,83 1.) 

೧೯೧೫ರಲ್ಲೇ ಅವರ ಆಶ್ರಮದೊಳಗೆ ಸದಸ್ಯನಾಗಿ ಪ್ರವೇಶ 
ಪಡೆಯಲಿಕ್ಕೆ, ಅಸ್ಪೃಶ್ಯರ ಜೊತೆ ಸಹಭೋಜನ ಮಾಡಬೇಕೆಂಬುದು 
ಒಪ್ಪಿತ ನಿಯಮವಾಗಿತ್ತು. ಆದರೆ ವ್ಯಾಪಕವಾಗಿದ್ದ ಹಿಂದು ರೂಢಿಗೆ 
ಸಂಬಂಧಿಸಿದಂತೆ, ಅವರು ದೀರ್ಥಕಾಲದತನಕ ಭಿನ್ನವಾದ 
ನಿಲುವನ್ನೇ ಇಟ್ಟುಕೊಂಡಿದ್ದರು. ೧೯೨೦ರ ದಶಕದ ಪ್ರಾರಂಭದಲ್ಲಿ, 
ಸಹಭೋಜನ ಅಂತರ್‌ವಿವಾಹಗಳಿಗೆ -ಸಂಬಂಧಿಸಿ ಅವರು ಹೀಗೆ 
ಸ್ಪಷ್ಟವಾಗಿಯೇ ಹೇಳಿದ್ದರು: 

೨೮.೧೯೨೧: ಗಾಂಧಿ: "ಹಿಂದು ಧರ್ಮವು ಆತ್ಮಸಂಯಮದತುಡಿಗೆರೆಯನ್ನು 
ತಲುಪಿಕೊಂಡಿದೆ. ಅದು ನಿಸ್ಸಂದೇಹವಾಗಿಯೂ, ಆತ್ಮವು ಮುಕ್ತಗೊಳ್ಳ 
ಬೇಕೆಂಬುದಕ್ಕಾಗಿ ಮಾಂಸದ ಹಂಬಲವನ್ನು ತ್ಯಜಿಸಬೇಕಾದ ಧರ್ಮವಾಗಿದೆ.... 
ಅಂತರ್‌ಭೋಜನ ಅಂತರ್‌ವಿವಾಹಗಳನ್ನು ನಿಷೇಧಿಸುವುದು ಆತ್ಮದ ಶೀಘ್ರ 
ಉತ್ಕಾಂತಿಗೆ ಅಗತ್ಯವಾದ್ದಾಗಿದೆ. ಆದರೆ ಈ ಸ್ವಯಂ ನಿಷೇಧವು ವರ್ಣಕ್ಕೆ ಅಗತ್ಯವಾದ 
ನಿಯಮವೇನಲ್ಲ.'' (ಲಿ.೫೫೭1 241) 

೨೯. ೧೯೨೫: ವರದಿಗಾರ: ""ಇತ್ತೀಚಿನ ಲೇಖನವೊಂದರಲ್ಲಿ [ನೀವು] 
ಸ್ಪೃಶ್ಯರು-ಅಸ್ಪ,ಶ್ಯರ ನಡುವೆ ಸಹಭೋಜನ ಅಂತರ್‌ವಿವಾಹಗಳನ್ನು ನಿರಾಕರಿಸಿ 
ಬರೆದಿರುವುದನ್ನು ಓದಿ ನನಗೆ ಆಶ್ಚರ್ಯವಾಯಿತು.....'' 

ಗಾಂಧಿ: ""ಜಾತಿ ಮತ್ತು ಅಂತರ್‌ವಿವಾಹಗಳ ಬಗ್ಗೆ ನಾನು ಪುನಃಪುನಃ ನನ್ನ 


೨೯ 


ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ.... ಮನುಷ್ಯಕುಲವೆಲ್ಲವೂ ಒಂದೇ ಧರ್ಮವನ್ನು 
ಹೊಂದಿರುವ ಒಂದು ಕಾಲವನ್ನು ನಾನು ನನ್ನಲ್ಲಿ ಚಿತ್ರಿಸಿಕೊಳ್ಳಲಾರೆ. ಆದ್ದರಿಂದ, 
ಧರ್ಮದ ಕಟ್ಟುಗಳು ಸರ್ವತ್ರ ಇದ್ದೇ ಇರುತ್ತವೆ. ಜನರು ತಮ್ಮ ಧರ್ಮಗಳೊಳಗೇ 
ಮದುವೆಯಾಗುತ್ತಾರೆ..... ಜಾತಿಯ ಕಟ್ಟು ಎನ್ನುವುದು ಇದೇ ವ್ಯವಸ್ಥೆಯು 
ವಿಸ್ತತಗೊಂಡು ಉಂಟಾದದ್ದು. ಅದೊಂದು ಸಾಮಾಜಿಕ ಅನುಕೂಲ-ರೂಢಿ..... 
ನಾನು ಅಸ್ಪೃಶ್ಯತೆಗೆ ಯಾಕೆ ವಿರೋಧಿಯೆಂದರೆ, ಅದು ಸೇವೆಯ ಕ್ಷೇತ್ರವನ್ನು ಸೀಮಿತ 
ಗೊಳಿಸುತ್ತದೆ. [ಆದರೆ] ವಿವಾಹವು ಸೇವೆಯ ಕಾರ್ಯಕ್ರಮವಲ್ಲ.''(೮ಿ.2೭೭೪]- 
` 285) 

ಹೇಗೂ, ೧೯೨೮ರ ಹೊತ್ತಿಗೆ ಅವರು ಒಂದೇ ವರ್ಣದ ಉಪ 
ಜಾತಿಗಳೊಳಗೆ ಅಂತರ್‌ವಿವಾಹವಾಗುವುದನ್ನು ಸ್ಪಷ್ಟವಾಗಿ 
ಪ್ರೋತ್ಸಾಹಿಸಿದರು. ಆ ವರ್ಷ, ಅವರ ಮಗ ರಾಮದಾಸ್‌ ಮತ್ತು 
ನಿರ್ಮಲಾರ ಮದುವೆ ನಿಶ್ಚಿತವಾದಾಗ ವೈಯಕ್ತಿಕವಾಗಿ ಅದು 
ಅವರಿಗೆ ಒಪ್ಪಿತವೆನಿಸಿದರೂ, ಇಬ್ಬರೂ ಒಂದೇ ಉಪಜಾತಿಯವರು 
ಎಂಬ ಕಾರಣದಿಂದ ಇಷ್ಟವಿಲ್ಲದೆಯೇ ಮದುವೆಗೆ ಹೋಗಿದ್ದರು. 
ಇದು ಅಂಥ ಮದುವೆಗಳಿಗೆ ಅವರು ಹಾಜರಾದ ಕೂನೆಯ 
ಸಂದರ್ಭ. (ನಿರ್ಮಲ ಗಾಂಧಿ ಜೊತೆ ಸಂದರ್ಶನ-ಜನವರಿ ೧೯೯೬) 
ಮುಂದೆ ಅವರು ಹೋಗಿ ಆಶೀರ್ವದಿಸಿದ ಮೂರು ಮದುವೆಗಳೂ, 
`ಒಂದು ವರ್ಣದ ಉಪಜಾತಿಗಳಲ್ಲಿ ನಡೆದ ಅಂತರ್‌-ಉಪಜಾತಿ 
ವಿವಾಹಗಳು: ರುಕ್ಮಿಣಿ ಮತ್ತು ಬನಾರಸಿಲಾಲ್‌(೧೯೨೯), 
ಮದಾಲಸಾ ಮತ್ತು ಶ್ರೀಮನ್ಹಾ _ರಾಯಣ(೧೯೩೭) ಮತ್ತು ಶಾರದಾ 
ಮತ್ತು ಗೋರ್‌ಹನ್‌ದಾಸ್‌ ಇವರುಗಳದ್ದು. (12.77; ಮದಾಲಸಾ 
ನಾರಾಯಣ್‌ ಜೊತೆ ಸಂದರ್ಶನ-ಜನವರಿ ೧೯೯೭;೮.1 7೫೭111], 
391.) ಇವು ಯಾವವೂ ಪ್ರೇಮವಿವಾಹಗಳಾಗಿರಲಿಲ ಬವೆಂಬುದು 
ಅವರಿಗೆ ಅಪೇಕ್ಷಣೀಯವಾದ ಸಂಗತಿಯಾಗಿತ್ತು. ೧೯೨೦ರ ದಶಕದ 
ಕೊನೆಯಲ್ಲಿ ಅವರ ಮಗ ದೇವದಾಸ್‌ ಮತ್ತು ಬ್ರಾಹ್ಮಣ ಹುಡುಗಿ 
ಲಕ್ಷ್ಮಿ ಪರಸ್ಪರ ಪ್ರೀತಿಸಿಕೊಂಡರು; ಅವರು ಮದುವೆಯಾಗಲಿಕ್ಕೆ 
ಐದು ವರ್ಷ ಕಾಯಬೇಕಾಯಿತು. (ಟಿ. 22೫೭7), 339೧, 0. 
102.) ಆಮೇಲೆ ೧೯೪೭ರಲ್ಲಿ, ಗಾಂಧಿಯ ಸೋದರಿಕೆಯ 
ಮಗನಾಗಿದ್ದ ವನೊಬ್ಬನು, ಗಾಂಧಿಗೆ ಹತ್ತಿ ರದವಳಾಗಿದ್ದು ಕೊಂಡಿದ್ದ 


? 
() 


ಆಭಾ ಎಂಬ ಬ್ರಾಹ್ಮಣಹುಡುಗಿಯನ್ನು ಮದುವೆಯಾಗಬೇಕೆಂದಾಗ, 
ಗಾಂಧಿ ಅದನ್ನು ಒಪ್ಪಿದರು; ಆದರೆ ಒಂದು ವರ್ಷ ಕಾಲ ಇಬ್ಬರು 
ಪ್ರತ್ಯೇಕವಾಗಿ ವಾಸಮಾಡಿಕೊಂಡಿರಬೇಕು ಎಂದರು. ಅವರಿಬ್ಬರೂ 
ಹಾಗೇ ಮಾಡಿ ಮದುವೆಯಾದರು. 

೧೯೩೦ರ ದಶಕದ ಪ್ರಾರಂಭದಲ್ಲಿ ಅವರ ಅಭಿಪ್ರಾಯಗಳು 
ಹೀಗಿದ್ದವು: 

೩೦. ೧೯೩೧: ಗಾಂಧಿ: ""ಹಿಂದುಗಳು ಜಡತ್ವಕ್ಕೆ ಬಲಿಯಾದ ಸಂದರ್ಭ 
ದಲ್ಲಿ..... ಅಂತರ್‌ಭೋಜನ ಅಂತರ್‌ವಿವಾಹಗಳಿಗೆ ಸಂಬಂಧಿಸಿ ಅನಗತ್ಯ ಹಾಗೂ 
ಹಾನಿಕಾರಕವಾದ ನಿರ್ಬಂಧಗಳು ಹುಟ್ಟಿಕೊಂಡು ವರ್ಣದ ದುರುಪಯೋಗ 
ವಾಗತೊಡಗಿತು. ವರ್ಣಧರ್ಮಕ್ಕೂ ಈ ನಿರ್ಬಂಧಗಳಿಗೂ ಯಾವುದೇ ಬಗೆಯ 
ಸಂಬಂಧವಿಲ್ಲ. ಬೇರೆಬೇರೆ ವರ್ಣದ ಜನರ ನಡುವೆ ಅಂತರ್‌ವಿವಾಹ ಅಂತರ್‌ 
ಭೋಜನಗಳನ್ನು ನಡೆಸಬಹುದು. ಶುಚಿತ್ವ ಮತ್ತು ಆರೋಗ್ಯದ ಕಾರಣಗಳಿಗಾಗಿ ಈ 
ನಿಯಮಗಳು ಅಗತ್ಯವಿರಬಹುದು. ಆದರೆ, ಬ್ರಾಹ್ಮಣನೊಬ್ಬನು ಶೂದ್ರ 
ಹುಡುಗಿಯನ್ನು ಮದುವೆಯಾಗುವುದಾಗಲೀ ಅಥವಾ ಶೂದ್ರನು ಬ್ರಾಹ್ಮಣ 
ಹುಡುಗಿಯನ್ನು ಮದುವೆಯಾಗುವುದಾಗಲೀ ವರ್ಣಧರ್ಮದ ಉಲ್ಲಂಘನೆ 
ಯಾಗುವುದಿಲ್ಲ.'' (ಟಿ.೬11/1,302) 

೩೧. ೧೯೩೨: ಗಾಂಧಿ: "ಒಂದೇ ಉಪಜಾತಿಯೊಳಗೆ ನಡೆಯುವ ಮದುವೆಗೆ 
ಆಶ್ರಮವು ಸಹಾಯಮಾಡುವುದಿಲ್ಲ ಹಾಗೂ ಪ್ರತಿಯೊಬ್ಬರೂ ಉಪಜಾತಿಯ 
ಹೊರಗಿನಿಂದ ತಮ್ಮ ಸಂಗಾತಿಯನ್ನು ಆಯ್ದುಕೊಳ್ಳಲಿಕ್ಕೆ ಪ್ರೋತ್ಸಾಹ ಕೊಡ 
ಲಾಗುವುದು.'' (ಛಿ.[.,213) 

೧೯೨೯ರಲ್ಲಿ ಗಾಂಧಿ, ಆಶ್ರಮವಾಸಿಯಲ್ಲದ ಇಪ್ಪತ್ತೆರಡು ವರ್ಷ 
ವಯಸ್ಸಿನ ಒಬ್ಬನಿಗೆ, ಅಂತಃಪ್ರೇರಣೆಯ ವಿರುದ್ಧವಾಗಿ ತನ್ನದೇ 
ಉಪಜಾತಿಯ ಹತ್ತು-ಹನ್ನೆರಡು ವರ್ಷದ ಬಾಲಕಿಯನ್ನು 
ಮದುವೆಯಾಗಲು ಒಪ್ಪಿಕೊಳ್ಳಬಾರದೆಂದೂ ಅದಕ್ಕೆ ಬದಲು, ತನ್ನ 
ಉಪಜಾತಿಯ ಹೊರಗಿನವಳನ್ನು ಅಥವಾ ಅದಲ್ಲದಿದ್ದರೆ ಒಬ್ಬ 
ವಿಧವೆಯನ್ನು ಮದುವೆಯಾಗುವುದಾಗಿ ತಂದೆ ತಾಯಿಗಳ ಮೇಲೆ 
ಒತ್ತಾಯಿಸಬೇಕೆಂದೂ ಹೇಳಿದರು: 

೩೨. ೧೯೨೯: ಪ್ರಶ್ನೆ: "ನಾನು ಈ ವರ್ಷವೇ ಮದುವೆಯಾಗಬೇಕೆಂದು 
ತಂದೆತಾಯಿಗಳು ಇಚ್ಛಿಸುತ್ತಾರೆ.... ರೂಢಿಯಲ್ಲಿರುವುದು ಬಾಲವಿವಾಹ[ಮತ್ತು] ನನ್ನ . 


ವಿಷಯದಲ್ಲಿ ಹೇಳುವುದಾದರೆ,[ನಮ್ಮ ಉಪಜಾತಿಯಲ್ಲಿ| ಒಂಬತ್ತು-ಹತ್ತು ವರ್ಷಗಳ 
ಹುಡುಗಿಯರು ಭು ದೊರಕುತ್ತಾರೆ....ನನಗೆ..... ಇಪ್ಪತ್ತೆರಡು ವರ್ಷ. ನಾನು 
ಮದುವೆ 


ಒಬ್ಬ ವಿಧವೆಯನ್ನು ಅಥವಾ ಉಪಜಾತಿಯ ಹೂರಗಿನವಳನ್ನು 
ಯಾಗುತ್ತೇನೆಂದರೆ ತಂದೆತಾಯಿಗಳು ಕೇಳುವುದಿಲ್ಲ. ಈ ಸನ್ನಿವೇಶ ದಲ್ಲಿ ನಾನೇನು 
ಮಾಡಬೇಕು?'' 


ಗಾಂಧಿ: ಉತ್ತರ: "".....ವಯಸ್ಕನಾಗಿರುವ ಒಬ್ಬ ಹುಡುಗ ಅಥವಾ 
ಹುಡುಗಿಯು ನ್ಯಾಯವಾದ ಮತ್ತು ಸಕ್ರಮವಾದ ನಿಲುವನ್ನು ತಾಳಿ ಅದಕ್ಕೆ ಸಂಪೂರ್ಣ 
ಸ್ಥಿರವಾಗಿ ಅಂಟಿಕೊಳ್ಳುತ್ತಿದ್ದರೆ.... ತಂದೆತಾಯಿಗಳು, ಅವರ ಮಕ್ಕಳ ನಿರ್ಧಾರವು 
10 9ರ೯ವಾ ಾಗಿ ಅಚಲವಾದ್ದೆಂದು ಅರಿವುಗೊಂಡಾಗ..... ಆ ನಿರ್ಧಾರಕ್ಕೆ ಬಾ 
ಒಪ್ಪಿಕೊಳ್ಳುತ್ತಾರೆನ್ನುವುದು ನನ್ನ ಅನುಭವವಾಗಿದೆ... ನನ್ನ ಸಲಹೆಯೆಂದರೆ -ಅಪ್ರಾಪ್ತ 


ಬಾಲಕಿಯನ್ನು ಮದುವೆಯಾಗುವ ಪಾಪಕಾರ್ಯದಲ್ಲಿ ಭಾಗಿಯಾಗುವುದಿಲ್ಲವೆಂದು 
ನಿರಾಕರಿಸಬೇಕು....[ಅದಕ್ಕೆ ಬದಲಾ ಗಿ] ಅಗತ್ಯವಾದ ಮಿತಿಗಳಿಗೊಳಪಟ್ಟುಕೊಂಡು, 
ಉಪಜಾತಿಯ ಹೊರಗಿನಿಂದ ಮದುವೆಯಾ ಗಬೆ ಕೇಕು ಅಥವಾ ಒಬ ಬ ವಿಧವೆಯನ್ನು 
ಮದುವೆಯಾಗಬೇಕು; ಇದು ಸದ್ದುಣ.'' (ಛಿ.೫೫೭೫1೪]1] 43] [ ) 
ಕಾಲದಲ್ಲಿ ಬಾ ಲವಧುವನ್ನು ಮದುವೆಯಾಗುವ ಇನ್ನೂ 
ಅತಿಯಾದ ರೂಪದ ಅಚರಣೆಗಳಿದ್ದು ಅವು ಚರ್ಚೆಗೊಳ ಲ್ಳುತ್ತಿದ್ದವು: 
೩೩. ೧೯೩೬: ವರದಿಗಾರ: ""ಬಾಲವಿವಾಹದ ಅತ್ಯಾಚರಣೆಗಳು' 
ಲೇಖನದ ಬಗ್ಗೆ ನಿಮ್ಮ ಗಮನಸೆಳೆಯಲು ನನಗೆ ನಾ ನಾಚಿಕೆಯಾಗುತ್ತಿದೆ... 
ಮದುವೆಗಳು ನಮ್ಮ.... ಚತುರ್ವೇದಿ ಜ ಜಾತಿಯಲ್ಲಿ ನಡೆದಂಥವು. ಎರಡು- 
ಎರಡೂವರೆ- ತೆ ವರ್ಷ ವಯಸ್ಸಿನ ಹಣ್ಣು ಮಕ್ಕಳನ್ನು ಮದುವೆ ಮಾಡಿ 
ಕೊಡುತ್ತಿರುವುದು ನಮ್ಮ ಜಾತಿಯ ದುರದೃಷ್ಟ... ನಮ್ಮ ಚತುರ್ವೇದಿ ಜಾತಿಯು 
ಬ್ರಾಹ್ಮಣಜಾತಿಯಲ್ಲಿಯೇ ಬಹು ಎತ್ತರದ್ದಂದು ನಾವು ತಿಳಿಯುತ್ತೇವೆ ಎಂಬು ದನ್ನೂ 
ನಿಮಗೆ ಹೇಳಬೇಕು. ಬೇರೆ ಬ್ರಾಹ್ಮಣ ಣರು ಮಾಡಿದ ಅಡುಗೆಯನು ್ನ ತಿನ್ನುವುದೂ ಚಾ 
ಎಂದು ನಾವು ತಿಳಿಯುತೆ ತ್ತೇವೆ.'' 
ಗಾಂಧಿ: "ಇಂಥ ಮದುವೆಗಳನ್ನಲ್ಲದೆ.... ಇನ್ಹಾ _ವುದನ್ನು ಪೈಶಾಚಿಕ ಅಂತ 
ಕರೆಯೋಣ? .... ಇಂಥವುಗಳ ಪರವಾಗಿ ಶಾಸ ಸ್ರವನ್ನು ಉಲ್ಲೇಖಿ ಶಿಸಿದಾಗಲಂತೂ 
ತೊಂದರೆಗಳು ಗುಣಿತಗೊಳ್ಳುತ್ತವೆ. ಹೇಗೂ ಎಲ್ಲಾ ಬಗೆಯ ಹಿಂಸೆಗಳನು 


ಪರಿಹರಿಸಲಿಕ್ಕ ಸತ್ಯಾಗ್ರಹವು ಒಂದು ನಿಶ್ಚಿತ ದಾರಿಯಾಗಬಲ್ಲದು.''(€. 1111. 
ತ 


೩೨ 


೧೯೩೨ರಲ್ಲಿ ಗಾಂಧಿ ಹರಿಜನೋದ್ದಾ ರ ಪ್ರವಾಸವನ್ನು ಯೋಜಿಸು 
ತ್ತಿದ್ದಾಗ, ಆ ಕಾಲದಲ್ಲಿದ್ದ ಧಾರ್ಮಿಕ ವಾತಾವರಣದಿಂದಾಗಿ, 
ಅಂತರ್‌ಭೋಜನ ಅಂತರ್‌ವಿವಾಹಗಳ ಬಗ್ಗೆ ತಾನು ಚಳುವಳಿ 
ಕೈಗೊಳ್ಳುವುದಿಲ್ಲವೆಂದು ಜನರಿಗೆ ಭರವಸೆ ಕೊಡುವ ವಿಶೇಷ ಎಚ್ಚರ 
ವಹಿಸಿದರು: 

೩೪. ೧೯೩೨: ಗಾಂಧಿ: ""[ ಸಹಭೋಜನ ಅಂತರ್‌ವಿವಾಹಗಳ] ಕಾರ್ಯ 
ಕ್ರಮವು ಅದು ತನ್ನಷ್ಟಕ್ಕೇ ಅದೆಷ್ಟೇ ಅಪೇಕ್ಷಣೀಯವಾಗಿದ್ದರೂ, ಅದನ್ನು [ಅಸ್ಪೃಶ್ಯತೆಯ 
ವಿರುದ್ಧ ನಡೆಸುವ] ಅಖಿಲಭಾರತ ಚಳುವಳಿಯ ಒಂದು ಭಾಗವಾಗಿ ಮಾಡುತ್ತೇನೆ 
ಎಂಬ ಕನಸನ್ನೂ ಇಟ್ಟುಕೊಳ್ಳುವಂತಿಲ್ಲ. ಅಸ್ಪೃಶ್ಯತಾ ನಿರ್ಮೂಲನವು ಯಾವತ್ತೋ 
"ಆಗಬೇಕಾದ್ದು ಆಗದೆ ಉಳಿದುಬಿಟ್ಟಿದೆ. ಈಗ ನಾವು ಬಲ್ಲ ರೀತಿಯಲ್ಲಿ, ಈ ಅಸ್ಪೃಶ್ಯತೆಯು 
ಹಿಂದುತ್ವದ ದುರ್ಮಾಂಸವಾಗಿ ಬೆಳೆದು ಅದರ ಸತ್ವರಸವನ್ನೇ ಹೀರುತ್ತಿದೆ. ಊಟ 
ಮತ್ತು ಮದುವೆಯ ನಿರ್ಬಂಧಗಳು ಹಿಂದು ಸಮಾಜವನ್ನು ಕುಂಠಿತಗೊಳಿಸುತ್ತವೆ 
[ಅಷ್ಟೆ]. ಈ ವ್ಯತ್ಯಾಸವು ಮೌಲಿಕವಾದದ್ದು ಅಂತ ನನ್ನ ಭಾವನೆ.''(1111,180 1.) 

೩೫.೧೯೩೨: ಗಾಂಧಿ: "ದೇಶದ ನಿಮ್ಮ ಭಾಗದಲ್ಲಿ ದೇವಾಲಯಗಳನ್ನು 
ಹರಿಜನ ಪ್ರವೇಶಕ್ಕೆ ತೆರೆಯಿಸಿರುವುದನ್ನು ತಿಳಿದು ನನಗೆ ಸಂತೋಷವಾಗಿದೆ. ಅಸ್ಪ 
ಶ್ಯತಾ ನಿವಾರಣೆಯು ಸಹಭೋಜನ ಅಂತರ್‌ವಿವಾಹಗಳನ್ನು ಒಳಗೊಳ್ಳಲೇ 
ಬೇಕೆಂದಿಲ್ಲ; ಆದರೆ, ಹರಿಜನರ ಜೊತೆ ಊಟಮಾಡಲು ಮತ್ತು ಮದುವೆಯಾಗಲು 
ಸಮಸ್ತರಿಗೂ ಮುಕ್ತ ಅವಕಾಶವಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಎಲ್ಲಾ 
ವಿಷಯಗಳಲ್ಲಿ ಕೂಡಾ, ಉಳಿದ ಹಿಂದುಗಳಿಗಿರುವ ಸ್ಥಾನವೇ ಹರಿಜನರಿಗೂ 
ಇರತಕ್ಕದ್ದು.'' (ಲಿ.1.1, 2317) 

೩೬. ೧೯೩೨: ಗಾಂಧಿ: ಈ ಎರಡು ಸಮಸ್ಯೆಗಳನ್ನು ಒಗ್ಗೂಡಿಸುವುದು ಎರಡರ 
ಯಶಸ್ಸನ್ನು ಕುಂಠಿತಗೊಳಿಸುವಂತಾಗುತ್ತದೆ. ಆ ಕಾರಣದಿಂದ, ಅಂತರ್‌ವಿವಾಹ 
ಅಂತರ್‌ಭೋಜನಗಳು ಅಸ್ಪೃಶ್ಯತಾ ನಿರ್ಮೂಲನದ ಅಂತರ್ಗತ ಅಂಶಗಳಾಗಿಲ್ಲ. 
ಆದರೆ ಆ ಕಾರ್ಯಕ್ರಮಗಳು ಧರ್ಮಕ್ಕೆ ವಿರುದ್ಧವಲ್ಲವೇ ಅಲ್ಲ.''(ಟಿ.1.1, 264- ಮತ್ತು 
ನೋಡಿ: ಟಿ. 1 176, 188, 199, 206, 231, 241,248, 264, 209) 

ಹತ್ತು ವರ್ಷಗಳ ಅನಂತರ ಗಾಂಧಿ, ಹೀಗೆ ಹೇಳಲಿದ್ದರು: 

೩೭. ೧೯೪೨: ಗಾಂಧಿ: ""ಅಸ್ಪೃಶ್ಯತಾ ನಿರ್ಮೂಲನವು ಅಂತರ್‌ಭೋಜನ 
ಅಂತರ್‌ವಿವಾಹ ನಿರ್ಬಂಧಗಳ ನಿರ್ಮೂಲನವನ್ನು ಒಳಗೊಳ್ಳುವುದಿಲ್ಲ ಅಂತ 
ಹೇಳಿದಾಗ, ನಾನು ಸಾಮಾನ್ಯ ಹಿಂದು ಸಮುದಾಯವನ್ನು ಮನಸ್ಸಿನಲ್ಲಿ ಟ್ಟುಕೊಂಡಿದ್ದೆ; 


೩೩ 


ಕಾಂಗ್ರೆಸ್‌ ಕಾರ್ಯಕರ್ತರು ಅಥವಾ ಕಾಂಗ್ರೆಸಿಗರನ್ನಲ್ಲ. ಇವರು ತಮ್ಮ ಬದುಕಿನ ಎಲ್ಲ 

ಸಂಗತಿಗಳಲ್ಲೂ ಅಸ್ಪೃ ಶ್ಯತೆಯನ್ನು ನಿರ್ಮೂಲನಗೊಳಿಸಬೇಕು.''(ಟಿ. 12೦೮೫ 201) 
ಈ ಮಧ್ಯ ೧೯೩೩ರಲ್ಲಿ, ಅಂತರ್‌ಭೋಜನ ಅಂತರ್‌ವಿವಾಹಗಳ 
ಬಗ್ಗೆ ಗಾಂಧಿಯ ಹೇಳಿಕೆಗಳು, ೧೯೨೦ರ ದಶಕದ ಮೊದಲಲ್ಲಿ 
ದ್ದುದಕ್ಕಿಂತ ಗಣನೀಯವಾಗಿ ಬದಲಾವಣೆ ಹೊಂದಿವೆ ಎಂದು 
ಯಾರೋ ಹೇಳಿದ್ದರು. ಆಗ: 

೩೮. ೧೯೩೩: ಗಾಂಧಿ: ""ನನ್ನ ಬರವಣಿಗೆಗಳನ್ನು ನಿಷ್ಠೆಯಿಂದ ಅಧ್ಯಯನ 
ಮಾಡುವ ವರದಿಗಾರರೊಬ್ಬರು, ಅಂತರ್‌ಜಾತಿಭೋಜನ ಹಾಗೂ ಅಂತರ್‌ಜಾತಿ 
ವಿವಾಹಗಳ ಬಗ್ಗೆ ನನ್ನ ಈಚಿನ ಬರವಣಿಗೆಗಳನ್ನು ನೋಡಿ, ಕೆಲವು ವರ್ಷ ಹಿಂದಿನ 
ನನ್ನ ಇದೇ ವಿಷಯದ ಬರವಣಿಗೆಯ ಜೊತೆ ಇವುಗಳ ಹೊಂದಾಣಿಕೆ ಮಾಡಿಕೊಳ್ಳು 
ವುದು ಕಷ್ಟವಾಗಿದೆ ಎನ್ನುತ್ತಾರೆ.... ನಮ್ಮ ಆಶ್ರಮದ ಬದುಕಿನ ರೀತಿಯು ೧೯೨೧ರಲ್ಲಿ 
ಹೇಗಿತ್ತೋ ಹಾಗೇ, ಬದಲಾಗದೆಯೇ ಇದೆ. ಆದ್ದರಿಂದ, ನನ್ನ ಕಾರ್ಯಸ್ವರೂಪದಲ್ಲಿ 
ಯಾವುದೇ ಬದಲಾವಣೆಯಾಗಿಲ್ಲ. ಅಂತರ್‌ಭೋಜನ ಮತ್ತು ಅಂತರ್‌ವಿವಾಹಗಳಿಗೆ 
ಸಂಬಂಧಿಸಿ ಸ್ವಯಂ ನಿರ್ಬಂಧವನ್ನು ವಿಧಿಸಿಕೊಳ್ಳುವುದು, ಮಾಂಸದ ಪಿಪಾಸೆಯನ್ನು 
ನಿರಾಕರಿಸುವ ಒಂದು ವಿಧಾನ ಎಂದು ಈಗಲೂ ನಾನು ನಂಬುತ್ತೇನೆ. ೧೯೨೧ರ ಆ 
ಲೇಖನವನ್ನು (ನೋಡಿ: ಕಲಂ.೨೭) ಈಗ ನಾನು ಬರೆಯುತ್ತಿದ್ದರೆ, ಅದರಲ್ಲಿ ಪ್ರಾಯಶಃ 
ಒಂದು ಪದವನ್ನು ನಾನು ಬದಲಾಯಿಸಬಹುದಿತ್ತು: "ನಿಷೇಧಿಸುವುದು' ಎನ್ನುವುದನ್ನು 
ಬದಲಿಸಿ, "ಅಂತರ್‌ಭೋಜನ ಅಂತರ್ವಿವಾಹಗಳನ್ನು ಸ್ವಯಂ ನಿರ್ಬಂಧಿಸಿ 
ಕೊಳ್ಳುವುದು ಆತ್ಮದ ಶೀಘ್ರ ಉತ್ಕಾಂತಿಗೆ ಅಗತ್ಯವಾದ್ದಾಗಿದೆ' ಎನ್ನುತ್ತಿದ್ದೆ.'' 
(ಲಿ.11]61) 

ಈ ಪ್ರಕ್ರಿಯೆಯೇನೋ ಸಾಕಷ್ಟು ಸ್ಪಷ್ಟವಾಗಿಯೇ ಇದೆ. ಆದರೆ 
ನಿಜವಾಗಿ, ಆಗ ಮತ್ತು ಅನಂತರದ ಕೆಲವು ವರ್ಷಗಳ ಕಾಲ ಗಾಂಧಿ, 
ದೊಡ್ಡದೊಂದು ಪರಿವರ್ತನೆಯ ಅಂಚಿನಲ್ಲಿ ಶತಪಥ ಹಾಕು 
ತ್ತಿದ್ದರು: 

೩೯. ೧೯೩೩: ಗಾಂಧಿ: ""ನಾನು ಮಿಶ್ರವಿವಾಹಗಳಿಗಾಗಿ ಹೋರಾಟ 
ನಡೆಸುವವನು ಎಂದು ಹೇಳುವುದು ಸರಿಯಲ್ಲ. ಅಂಥ ಮದುವೆಗಳನ್ನು ನಾನು 
ವಿರೋಧಿಸುವುದಿಲ್ಲ ಅಂತ ಹೇಳಬಹುದು..... ಈ ಹೇಳಿಕೆ [ಕೂಡಾ] .. ..ಕೆಲಮಟ್ಟಿನ 
ಅಪಾರ್ಥವನ್ನುಹುಟ್ಟಿಸಬಹುದು. ಕಾರಣ, ಮಿಶ್ರವಿವಾಹದ ನಿಮ್ಮ ಕಲ್ಪನೆಯು ನನ್ನ 
ಆಕಲ ನೆಗಿಂತ : ಭಿನ್ನವಾಗಿರುತ್ತದೆ. ಇವತ್ತು ನಿಮಗೆ ನಿಜವಾದ ಬ್ರಾಹ್ಮಣರು ಅಥವಾ 


೩೪ 


ನಿಜವಾದ ಶೂದ್ರರು ಕಾಣಿಸುವುದೇ ಇಲ್ಲ..... ಶೂದ್ರಳೆಂದು ಕರೆಯಲಡುವ 
ಹುಡುಗಿಯೊಬ್ಬಳು ಬ್ರಾಹ್ಮಣ ಹುಡುಗಿಯ ಗುಣವನ್ನು ಹೊಂದಿದ್ದರೆ ಮತ್ತು ಆಕೆಯು 
ನಿಜವಾದ ಒಬ್ಬ ಬ್ರಾಹ್ಮಣ ಹುಡುಗನನ್ನು ಮದುವೆಯಾದರೆ, ನಾನದನ್ನು 
ಮಿಶ್ರವಿವಾಹವೆಂದು ಕರೆಯುವುದಿಲ್ಲ.'' (ಲಿ. 1.111, 77) 

೪೦. ೧೯೩೫: ಗಾಂಧಿ: "ಯಾರ ಜೊತೆ ಊಟಮಾಡುವುದು, ಯಾರ ಜೊತೆ 
ಮದುವೆಯಾಗುವುದು ಎನ್ನುವುದನ್ನು ಗಂಡು ಹೆಣ್ಣು ವ್ಯಕ್ತಿಗಳ, ಮುಕ್ತವಾದ ಆಯ್ಕೆಗೇ 
ಬಿಡಬೇಕು. ವರ್ಣಾಶ್ರಮದ [ವಾರಸುವೃತ್ತಿಯ] ನಿಯಮಗಳನ್ನನುಸರಿಸಿದರೆ, 
ವಿವಾಹಕ್ಕೆ ಸಂಬಂಧಿಸಿ, ಜನರು ಸಹಜವಾಗಿಯೇ ವೈವಾಹಿಕ ಸಂಬಂಧವನ್ನು ತಮ್ಮ 
ವರ್ಣದೊಳಗಡೆಗೆ ಸೀಮಿತಗೊಳಿಸಿಕೊಳ್ಳುವ ಪ್ರವೃತ್ತಿ ತಾಳುತ್ತಾರೆ.''(ಲಿ.1.11,121) 

೪೧. ೧೯೩೬: "ಮಂಡಲ್‌' ವರದಿಗಾರ: ""ಎಲ್ಲಾ ವಾಸ್ತವಿಕ ದೃಷ್ಟಿಗಳಿಂದ, 
ಹಿಂದು ಧರ್ಮದಲ್ಲಿ ಜಾತಿ ಮತ್ತು ವರ್ಣಗಳು.... ಒಂದೇ ಆಗಿವೆ. ಯಾಕೆಂದರೆ, 
ಅವೆರಡರ ಕಾಯಕವೂ.... ಒಂದೇ - ಅರ್ಥಾತ್‌, ಅಂತರ್‌ಜಾತಿ ವಿವಾಹ ಮತ್ತು 
ಅಂತರ್‌ಭೋಜನಗಳನ್ನು ನಿಷೇಧಿಸುವುದು.... ನೀವು[ವರ್ಣದ] ನಿಮ್ಮ ಕಲ್ಪನೆಯನ್ನು 
ವಾದಿಸುವಾಗ, ಅವರು ಅದರಲ್ಲಿ ತಮ್ಮ ಜಾತಿಪದ್ದತಿಗೆ ಸಮರ್ಥನೆ ಕಂಡುಕೊಳ್ಳು 
ತ್ತಾರೆ.... ಅಸ್ಪೃಶ್ಯತೆ ಮತ್ತು ಜಾತಿಯನ್ನು ನಿವಾರಿಸಲು ಶಾಸ್ತ್ರಗಳ ನೆರವನ್ನು 
ಅಪೇಕ್ಷಿಸುವುದೆಂದರೆ, ಕೆಸರನ್ನು ಕೆಸರಿನಿಂದ ತೊಳೆಯುವ ಪ್ರಯತ್ನವಷ್ಟೇ.'' 

ಗಾಂಧಿ: ""ಜಾತಿ ಮತ್ತು ವರ್ಣಗಳು ಪರಸ್ಪರ ಬದಲಿ ಶಬ್ದಗಳಾಗಿದ್ದರೆ ಮತ್ತು 
ವರ್ಣವು ಹಿಂದುಧರ್ಮದ ಲಕ್ಷಣಶಾಸ್ತ್ರಗಳ ಅಂತರ್ಭಾಗವಾಗಿರುವುದಾದರೆ, 
ಜಾತಿಯನ್ನು ಅರ್ಥಾತ್‌ ವರ್ಣವನ್ನು ನಿರಾಕರಿಸುವವನು ಹೇಗೆ ತನ್ನನ್ನು ಹಿಂದುವೆಂದು 
ಕರೆದುಕೊಳ್ಳಬಲ್ಲ - ಅಂತ ನನಗೆ ತಿಳಿಯುತ್ತಿಲ್ಲ. [ಹಾಗಾದರೂ] ತನ್ನ ಎಲ್ಲಾ 
ಭಯಾನಕತೆಗಳಿಂದ ನಮಗೆ ಇವತ್ತು ಕಾಣಿಸುತ್ತಿರುವ ಜಾತಿಯನ್ನು ಶಾಸ್ತ್ರಗಳು 
ಪುರಸ್ಕರಿಸುವುದಾದರೆ, ನಾನು ನನ್ನನ್ನು ಹಿಂದುವೆಂದು ಕರೆದುಕೊಂಡು ಅದರಲ್ಲಿ 
ಉಳಿದುಕೊಳ್ಳಲಾರೆ. ಕಾರಣ, ಅಂತರ್‌ಭೋಜನ ಅಥವಾ ಅಂತರ್‌ವಿವಾಹಗಳ ಬಗ್ಗೆ 
ನನಗೆ ಯಾವುದೇ ಅನುಮಾನ ವಿರೋಧಗಳಿಲ್ಲ.'' (ಛಿ.1.111,225 1.) 

ಆಧುನಿಕ ಭಾರತದಲ್ಲಿ, "ಭಯಾನಕ' ವಾದ ಅವಮಾನ ಭೇದ 
ಬುದ್ಧಿಗಳ ಸಾಮಾಜಿಕ ವಿಷವನ್ನು ಧಾರ್ಮಿಕತೆಯ ಮೂಲಕ 
ಉಣಿಸಲಾಗುತ್ತಿರುವಾಗ, ಅದಕ್ಕೆ ಅಂತರ್‌ಜಾತಿ ವಿವಾಹವೇ 
ಪ್ರತ್ಯೌಷಧವೆಂದು ಅಂಬೇಡ್ಕರ್‌ ಕಂಡುಕೊಂಡಿದ್ದರು: 

೪೨. ೧೯೩೬: ಅಂಬೇಡ್ಕರ್‌: ""ನಿಜವಾದ ಪರಿಹಾರವೆಂದರೆ, ಅಂತರ್‌ 


೩೫ 


ವಿವಾಹ. ರಕ್ತದ ಬೆರಕೆಯೊಂದೇಬಳಿಯವರು-ಬಳಕೆಯವರೆಂಬ ಆಪ್ತಭಾವನೆಗಳನ್ನು 
ಸೃಷ್ಟಿಸಬಲ್ಲುದು. ಈ ಭಾವನೆಯುಂಟಾಗುವತನಕವಾ.... ಜಾತಿಯಿಂದ ಕಲ್ಪಿತವಾದ 
ಪ್ರತ್ಯೇಕತೆಯ, ಅನ್ಯತ್ವದ ಭಾವನೆಯು ಅಳಿಸಿಹೋಗುವುದಿಲ್ಲ.... 

ಜ್ನ ಹಿಂದುಗಳು ಜಾತಿಯ ಆಚರಣೆಯನ್ನಿಟ್ಟುಕೊಂಡಿರುವುದಕ್ಕೆ ಕಾರಣ, 
ಅವರು ಮಾನವೀಯರು ಎಂಬುದಲ್ಲ.... ಅವರು ಗಾಢ ಧಾರ್ಮಿಕತೆಯುಳ್ಳವರು 
[ಮತ್ತು] ಅವರ ಧರ್ಮವು.... ಜಾತಿಯ ಈ ದೃಷ್ಟಿಯನ್ನು ಅವರಲ್ಲಿ ತುಂಬಿಬಿಟ್ಟಿದೆ - 
ಎನ್ನುವುದೇ ಕಾರಣ.''(ಗಿ.1,671.) 

ಮೀಸಲಾತಿ ಪದ್ಧತಿಯ ಪ್ರಾಮುಖ್ಯವನ್ನು ಗಣಿಸುವಾಗ ಈ ' 
ಸಂಗತಿಯನ್ನು ನೆನಪಿಸಿಕೊಳ್ಳಬೇಕು ಎಂದು ನನಗೆ ತೋರುತ್ತದೆ. 
ಮೀಸಲಾತಿಯು ಸ್ಟೆರಾಯ್ಡ್‌ ರೀತಿಯ, ಅಪಾಯಕಾರಿ ಸಹಪರಿ 
ಣಾಮಗಳಿರುವ, ತೀಕ್ಷ್ಣ ಔಷಧ; ಇದರ ಪ್ರಯೋಗದಲ್ಲಿ ವಿಷವು ಕುಗ್ಗಿ 
ಜೀವಕಣಗಳು ಮೇಲಾಗಿಕೊಳ್ಳುತ್ತಿರುವಂತೆ, ಔಷಧವನ್ನು 
ಸಾವಕಾಶವಾಗಿ ಕಡಿಮೆಗೊಳಿಸುತ್ತ ಹಿಂತೆಗೆದುಕೊಳ್ಳಬೇಕು. ಇದಕ್ಕೆ 
ಪ್ರತಿಯಾಗಿ, ಅಂತರ್ವಿವಾಹವು ದೀರ್ಫ್ಥಕಾಲೀನವಾದ ರೋಗರಕ್ಷಕ 
ಪಥ್ಯವಾಗಿರುತ್ತದೆ. 

೧೯೩೭ರಲ್ಲಿ ಒಮ್ಮೆ, ಗಾಂಧಿ ಸಂಘದ ಸದಸ್ಯರ ಜೊತೆಗೆ, ಆ 
ಸದಸ್ಯರುಗಳು, "ತಮ್ಮ ಮನೆಗಳಲ್ಲಿ ಹರಿಜನರಿಗೆ ಜಾಗ ಕೊಡಬೇಕು, 
ಉಳಿದವರನ್ನು ಬರಮಾಡಿಕೊಳ್ಳುವಂತೆಯೇ ಅವರನ್ನು ಬರಮಾಡಿ 
ಕೊಳ್ಳಬೇಕು, ಅವರ ಜೊತೆ ಊಟಮಾಡುವ ಸಂದರ್ಭಗಳನ್ನು 
ಕಲ್ಪಿಸಿಕೊಳ್ಳಬೇಕು.... [ಮತ್ತು] ಹರಿಜನ ಮಕ್ಕಳನ್ನು ಸಾಕಿಕೊಳ್ಳ 
ಬೇಕು' ಎಂಬ ಸೂಚನೆಗಳ ಬಗ್ಗೆ ಚರ್ಚಿಸುತ್ತಿದ್ದಾಗ, ಗಾಂಧಿ 
ವರ್ಣಾಂತರ ವಿವಾಹಗಳನ್ನು ಸಮರ್ಥಿಸುವ ಕುರಿತು ಸೂಚನೆ 
ಕೊಟ್ಟರು: 

೪೩. ೧೯೩೭: ವಲ್ಲಭಭಾಯಿ ಪಟೇಲ್‌: ""ಈ ಸೂಚನೆಯು ಸನಾತನಿಗಳ 
ಹೆದರಿಕೆಗೆ ಸಮರ್ಥನೆಯಾಗಬಹುದು.... ಅಸ್ಪ ಶ್ಯತೆಯ ನಿರ್ಮೂಲನದಿಂದ ನೀವು 
ಹೆಜ್ಜೆ ಹೆಜ್ಜೆಯಾಗಿ ಅಂತರ್‌ವಿವಾಹದ ಕಡೆಗೆ ಮುಂದುವರಿಯಲು ಇಚ್ಚಿಸುತ್ತೀರಿ.?' 
(ನಗು) | 

ಗಾಂಧಿ: ""ಸಾಮಾನ್ಯ ಜನರಿಗೆ ಅಸ್ಪ ಶ್ಯತೆಯ ನಿವಾರಣೆಯು ಸಾಕು. ಆದರೆ 
ನಿಮಗೆ, ಸ್ಪರ್ಶವಷ್ಟೇ ಸಾಲದು. ನೀವು ಮುಂದಕ್ಕೆ ಚಲಿಸುತ್ತ ಹೋಗಬೇಕು 


೩೬ 


ಹಿಂದು ಸಮುದಾಯವು ಇನ್ನೂ ಅಂತರ್‌ಭೋಜನ ಅಂತರ್‌ವಿವಾಹಗಳ ಬಗ್ಗೆ 
ಕೆಲವು ನಿಯಮ ನಿರ್ಬಂಧಗಳನ್ನು ಆಚರಿಸುತ್ತಿರುತ್ತಾರೆ. [ಮತ್ತು] ನಾನೂ ಕೂಡಾ 
ಈ [ಅಂತರ್‌ವಿವಾಹದ] ಬಗ್ಗೆ ಕೆಲವು ನಿರ್ಬಂಧಗಳನ್ನು ಅನುಸರಿಸಿದ್ದೇನೆ. 
ಅದಕ್ಕಾಗಿಯೇ ಈ ಕುರಿತು ನಾನು ಜನಸಮುದಾಯಕ್ಕೆ ಈತನಕ ಹೇಳಿಲ್ಲ. 

ಆದರೆ, ನೀವು ಹರಿಜನರ ಜೊತೆ ಸಹಭೋಜನ ಅಂತರ್‌ವಿವಾಹಗಳನ್ನು 
ಕೈಗೊಳ್ಳುವ ತನಕ ಮುಂದುವರಿಯಬೇಕು ಎಂದು ನಿಮಗೆ ಸೂಚಿಸಿದರೆ, ನಾನು 
ಸತ್ಯವನ್ನು ಉಲ್ಲಂಘಿಸಿದಂತಾಗುವುದಿಲ್ಲ.... ಅಂತರ್‌ವಿವಾಹದ ಸ ಸಂಬಂಧದಲ್ಲಿ 
ಜೊ ವವಾಗಿ ನಿಮಗೆ ಹೆಚ್ಚಿನ ನಿಯಂತ್ರಣವಿರುವುದಿಲ್ಲ. ಈ ವಿಷಯದಲ್ಲಿ ನೀವು ನಿಮ್ಮ 
ಮಕ್ಕಳಮೇಲೆ ನಿಶ್ಚಯವಾಗಿಯೂ ಒತ್ತಾಯವನ್ನು ಹಾಕಬಾರದು. ಅಂತರ್‌ 
ಭೋಜನವು ಬೇರೆಯೇ ಸಂಗತಿ. ನಿಮ್ಮ ತಾಯಿಯು ಅಂತರ್‌ಭೋಜನವು 
ಅಧಾರ್ಮಿಕವೆಂದರೆ, ನೀವು ಆಕೆಗೆ ಹೇಳಬೇಕು - ನೀನು ಮಾಡಿದ ಅಡುಗೆಯನ್ನೂ 
ನಾನು ಉಣ್ಣುತ್ತೇನೆ ಹರಿಜನರು ಮಾಡಿದ ಅಡುಗೆಯನ್ನೂ ಉಣ್ಣುತ್ತೇನೆ, ಅಂತ; ಆ 
ವಿಷಯಕ್ಕಾಗಿ ನಿಮ್ಮ ತಾಯಿಯು ನಿಮ್ಮನ್ನು ತ್ಯಜಿಸಿದರೂ ಕೂಡಾ ತೊಂದರೆಯಿಲ್ಲ. 
((.1.'/134 ೯.) 

೧೯೪೦ರಲ್ಲಿ ಮೇಲುಜಾತಿಯ ಒಬ್ಬ ಹಿಂದು ಹುಡುಗನು ಹರಿಜನ 
ಹುಡುಗಿಯೊಬ್ಬಳನ್ನು, ಆಕೆಯ ತಾಯಿತಂದೆಯರ ಅಸಮ್ಮತಿಯನ್ನು 
ನಿವಾರಿಸಿ, ಮದುವೆಯಾದದ್ದನ್ನು ಗಾಂಧಿ ಬಹಿರಂಗವಾಗಿ ಸಮರ್ಥಿಸಿ 
ದರು. * 

೪೪. ೧೯೪೦: ವರದಿಗಾರ: ""ಕಳೆದ ಮಾರ್ಚಿ ೪ರಂದು, ಶ್ರೀ ರಾಧಾಮಾಧವ 
ಮಿತ್ರರು ಹರಿಜನ ಹುಡುಗಿಯೊಬ್ಬಳನ್ನು ಮದುವೆಯಾದರು. ಮದುವೆಯನ್ನು 
ವಿಧ್ಯುಕ್ತವಾದ ಹಿಂದು ಶಾಸ್ತ್ರಕ್ರಮದಲ್ಲೇ ಬ್ರಾಹ್ಮಣರ ಮುಖಾಂತರ ನಡೆಸಲಾಯಿತು. 
ಎಲ್ಲ ಜಾತಿಸಮುದಾಯಗಳಿಗೆ ಸೇರಿದ ಸುಮಾರು ಒಂದು ಸಾವಿರ ಜನರು ಮದುವೆಗೆ 
ಬಂದಿದ್ದರು. ರಾಧಾಮಾಧವರ ವಯಸ್ಸು ಸು. ಇಪ್ಪತ್ತೈದು. ವಿದ್ಯಾರ್ಥಿಯಾಗಿದ್ದಾಗ 
ಅವರು ಒಂದು ಹರಿಜನ ಫುಟ್‌ಬಾಲ್‌ ತಂಡವನ್ನು ಕಟ್ಟಿದ್ದರು. ಹರಿಜನರ ಬಗ್ಗೆ ನೀವು 
ನಡೆಸಿದ ಚರಿತ್ರಾರ್ಹ ಉಪವಾಸದ ಸಂದರ್ಭದಲ್ಲಿ, ಅವರು ತಮ್ಮ ಕೆಲವು ಮಿತ್ರರ 
ಜೊತೆ ಹರಿಜನ ಹಳ್ಳಿಯಲ್ಲಿ ವಾಸಮಾಡಿದರು. ಆಗಲೇ ಅವರೂ ಅವರ ಸ್ನೇಹಿತರೂ 
ಹರಿಜನ ಹುಡುಗಿಯರನ್ನು ಮದುವೆಯಾಗುವುದಾಗಿ ಪ್ರತಿಜ್ಞೆ ಕೈಗೊಂಡರು. ಮುಂದೆ 


ತ... ಮಾತಾಡೆ ಮೊದಂಬ ಚರ 
೬. ಗಾಂಧಿ ತನಗೆ ಬಂದ ಕಾಗದವೊಂದರಿಂದ ಆಯ್ದುಕೊಂಡದ್ದು; ಇಲ್ಲಿ ಅದನ್ನು ಮತ್ತೂ ಸಂಕ್ಷೇಪಿಸಿದೆ. 


೩೭ 


ಅವರ ಸ್ನೇಹಿತರು ಪ್ರತಿಜ್ಞೆಯನ್ನು ಮರೆತುಬಿಟ್ಟರು. ರಾಧಾಮಾಧವರು ಮಾತ್ರ 
ಪ್ರತಿಜ್ಞೆಯನ್ನು ನೆರವೇರಿಸಿದರು. ಅವರು ಹರಿಜನ ಹುಡುಗಿಯನ್ನು ಮದುವೆಯಾಗುವ 
ಮೊದಲ ಸೂಚನೆ ಕೊಟ್ಟಾಗ, ಅವರ ಸಂಬಂಧಿಗಳು ಮಿತ್ರರೆಲ್ಲರೂ ಈ ನಿರ್ಧಾರವನ್ನು 
ಕೈಬಿಡುವಂತೆ ಅವರಮೇಲೆ ಎಲ್ಲ ಒತ್ತ ಡಗಳನ್ನೂ ತಂದರು. ಈ ಬಗ್ಗೆ ಮೊದಲು ಅವರು 
ನನ್ನ ಸಲಹೆಯನ್ನು ಕೇಳಿದಾಗ, ನಾನು ಅವರಿಗೆಕರಾಳ ಭವಿಷ್ಯವನ್ನು ಚಿತ್ರಿಸಿ ಹೇಳಿದೆ... 
ಹುಡುಗಿಯ ಸಂಬಂಧಿಕರಿಂದಲೂ ವಿರೋಧವಿತ್ತು; ಮೇಲುಜಾತಿಗಳವರು ತಮ್ಮನ್ನು 
ದಮನಮಾಡಬಹುದೆಂದು ಮತ್ತು ದೇವರು ಶಿಕ್ಷಿಸಿಯಾನೆಂದು ಕೂಡಾ ಅವರು 
ಹೆದರಿದ್ದರು. ಆದರೆ ಅಂತಿಮವಾಗಿ ಅವರು ಒಪ್ಪಿಕೊಂಡರು... ಮದುವೆಗೆ 
ಮೇಲುಜಾತಿಗಳವರು ಸಾಧ್ಯವಾದಷ್ಟೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ನಾವು 
ಪ್ರಯತ್ನಿಸಿದೆವು; ದೇವರದಯದಿಂದ ನಾವು ಬಯಸಿದಂತೇ ಆಯಿತು.... ಹಲವು 
ನೂರು ಮೇಲುಜಾತಿಗಳ ಜನರು ಅಷ್ಟೇ ಸಂಖ್ಯೆಯ ಹರಿಜನರ ಜೊತೆ ಒಟ್ಟಾಗಿ 
ಕೂತಿರುವ...... ಮತ್ತು ವಧುವಿನ ತಂದೆಯಿಂದ ತಾಂಬೂಲವನ್ನು ಸ್ವೀಕರಿಸುವ 
ದೃಶ್ಯವನ್ನು ಊಹಿಸಿಕೊಳ್ಳಿ..'' 
ಗಾಂಧಿ: ""ಜಾತಿ ಮೂಢನಂಬಿಕೆಯ ಬಂಡೆಯನ್ನೊಡೆಯಲು ಧೈರ್ಯ 
ತಾಳಿದ್ದಕ್ಕಾಗಿ ಶ್ರೀ ರಾಧಾಮಾಧವರನ್ನು ನಾನು ಅಭಿನಂದಿಸುತ್ತೇನೆ. ಇತರ ತರುಣರೂ 
ಅವರ ಮಾದರಿಯನ್ನನುಸರಿಸಲಿ ಅಂತ ನನ್ನ ಆಸೆ. ಈ ಮದುವೆಯು ಸುಖದಾಯಕ 
ವಾಗಲಿ. ಪತ್ನಿಗೆ ಕ್ರಮವಾದ ವಿದ್ಯಾಭ್ಯಾಸವನ್ನು ಕೊಡಿಸುವಂತೆ ನಾನು ಶ್ರೀ 
ರಾಧಾಮಾಧವರಿಗೆ ಸಲಹೆ ಮಾಡುತ್ತೇನೆ; ಆಕೆಗೆ ಕ್ರಮವಾದ ಶಾಲಾಶಿಕ್ಷಣವು 
ದೊರೆತಿಲ್ಲವೆಂದು ಕೇಳಿದ್ದೇನೆ.'' (11.22/1/1,173) 
೧೯೪೦ರಲ್ಲಿ ಗಾಂಧಿಯ ಒಪ್ಪಿಗೆಯೊಂದಿಗೆ, ಅವರ ಒಳ ವೃತ್ತ 
ದಲ್ಲಿಯೇ, ಎರಡು ಅಂತರ್‌ಜಾತಿ ವಿವಾಹಗಳು ನಡೆದವು. ಒಂದು 
ಬ್ರಾಹ್ಮಣ ವಧು (ಡಾ. ಸೌಂದರಮ್‌) ಜೊತೆ ಒಬ್ಬ ಶೂದ್ರ (ಜಿ 
ರಾಮಚಂದ್ರನ್‌) ರದ್ದು; ಇನ್ನೊಂದು, ಹರಿಜನ ವಧು(ಇಂದುಮತಿ) 
ಜೊತೆ ಮೇಲ್ಜಾತಿಯ(ಗೋವಾ ಕಾಂಗ್ರೆಸ್‌ ಅಧ್ಯಕ್ಷ ಡಾ. ಎ.ಜಿ. 
ತೆಂಡುಲ್ಕರ್‌) ವರದ್ದು. (ಟಿ.1.3೭೫(3/ 447 ಮತ್ತು1.20೯7]1, 
396.) ಇವು ಪ್ರೇಮವಿವಾಹಗಳಾಗಿದ್ದವು. ರಾಧಾಮಾಧವರದ್ರೂ, 
ಎರಡೂ ಕುಟುಂಬಗಳಿಂದ ಅವರು ವಿರೋಧವನ್ನೆದುರಿಸಬೇಕಾಗಿ 
ಬಂತಾದ್ದರಿಂದ, ಪ್ರೇಮವಿವಾಹವೇ ಇದ್ದಿರಬಹುದು. ಮೇಲಿನ 
ವಿವಾಹಗಳಿಗೆ ಸಮ್ಮತಿಸುವಾಗ ಗಾಂಧಿಗೆ, ಕಿರು ಕೊರತೆಯೂ 


೩೮ 


ಕಂಡಿದ್ದಿರಬಹುದು. ಯಾಕೆಂದರೆ, ಅವರ ಆದರ್ಶವಿವಾಹ ' 
ಕಲ್ಪನೆಯು, ವೈಯಕ್ತಿಕ ಆಕರ್ಷಣೆಗಿಂತ ಹೆಚ್ಚಾಗಿ ಸಮರ್ಪಣೆ ಹಾಗೂ 
ಶಿಸ್ತುಬದ್ಧತೆಯನ್ನು ಆಧಾರವಾಗಿಟ್ಟುಕೊಂಡಂಥದು. ಹೊಸ 
ಅಂತರ್‌ಜಾತಿ ವಿವಾಹಮೌಲ್ಯಗಳ ಜೊತೆಗೆ ಆ ಮೌಲ್ಯಗಳನ್ನು ಹೇಗೆ 
ಒಳಗೊಳಿಸಿಕೊಳ್ಳುವುದು? 

ಪ್ರ ಸಮಸ್ಯೆಯೇ ಒಂದು ತಡೆಯಾಗದೆ, ೧೯೪೫ರ ಮಧ್ಯಭಾಗದಲ್ಲಿ 
ಅವರು - ಮುಂದೆ ಒಂದು ಕಾಲದಲ್ಲಿ ಜಾತಿಹಿಂದುಗಳು ಸಾಮಾನ್ಯ 
ವಾಗಿ ಹರಿಜನರನ್ನು ಮದುವೆಯಾಗುವುದು ಬಹಳ ಮುಖ್ಯ 
ವಾದೀತೆಂದು ಭಾವಿಸಿದರು: 

೪೫. ೧೯೪೫: ಗಾಂಧಿ: ""ನಾವು ತಿಳಿದಿರುವ ಈ ಜಾತಿ ಉಪಜಾತಿಗಳು 
ಅಳಿಯಬೇಕು ಮತ್ತು ಹಾಗೆ..... ಅಳಿಯುವುದಾದರೆ, ಆಗನಾವು್ರ, ಅತಿಶೂದ್ರರು ಮತ್ತು 
ಜಾತಿಹಿಂದುಗಳ ನಡುವೆ ನಡೆಯುವ ಮದುವೆಗಳಿಗೆ, ಯಾವ ಹಿಂಜರಿಕೆಯಿಲ್ಲದೆ, 
ಆತ್ಯಂತಿಕ ಪ್ರಾಮುಖ್ಯವನ್ನು ಕೊಡಬೇಕು.'' (೮.1.2೭77) 

ಮತ್ತು, ಒಂದೇ ಉಪಜಾತಿಯೊಳಗೇ ನಡೆಯುವ ಮದುವೆಗಳಿಗೆ 
ತಾನು ಆಶೀರ್ವಾದ ನೀಡಲಾರೆ .ಎಂದು, ಅವರು ಆಶ್ರಮದ 
ಹೊರಗಿನವರಿಗೆ ಕೂಡಾ ಹೇಳಲು ತೊಡಗಿದರು: 

೪೬. ೧೯೪೫: ಗಾಂಧಿ: ""ವಧುವು ಅದೆಷ್ಟೇ ಅರ್ಹಳಾಗಿದ್ದರೂ, ಒಂದೇ 
ಜಾತಿಯೊಳಗಡೆ ನಡೆಯುವ ಮದುವೆಗಳಲ್ಲಿ ನನ್ನ ಆಶೀರ್ವಾದವನ್ನು ಕೇಳಬೇಡಿ. 
ಅವಳು ಬೇರೆ ಜಾತಿಯವಳಾಗಿದ್ದರೆ ನಾನು ಆಶೀರ್ವಾದ ನೀಡುತ್ತೇನೆ.'' 
((.1.2೬ ೫೩,೨೨) 

ಈ ನಡುವೆ ೧೯೪೦ರ ದಶಕದ ಪ್ರಾರಂಭದಲ್ಲಿ, ಗೋರಾ ಮತ್ತು 
ಅವರ ಪತ್ನಿ ಹರಿಜನರ ಜೊತೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿ 
ಕೂಂಡಿದ್ದಾಗ - "ನೀವು ನಮಗೆ ಸಹಾಯ ಮಾಡುತ್ತೀರಿ ಮತ್ತು 
ನಾವೆಲ್ಲರೂ ಮನುಷ್ಯರೇ ಎನ್ನುತ್ತೀರಿ; ಹಾಗಾದರೆ ನಿಮ್ಮ ಮಕ್ಕಳು 
ನಮ್ಮಂಥವರ ಜೊತೆ ಮದುವೆಯಾಗಲು ಬಿಡುತ್ತೀರಾ' ಎಂದು 
ಅನೇಕರು ಅವರನ್ನು ಪ್ರಶ್ನಿಸಿದ್ದರು. ಆ ಸವಾಲನ್ನು ಅವರು 
ಒಪ್ಪಿಕೊಂಡರು. ಆಮೇಲೆ ೧೯೪೪ರಲ್ಲಿ ಅವರು ಬಿಡುಗಡೆಯಾಗಿ 
(೮.45) 


೩೯ 


ಬಂದಮೇಲೆ, ತಮ್ಮ ಜೊತೆ ಕೆಲಸಮಾಡುತ್ತಿದ್ದ ಹರಿಜನ 
ಯುವಕರಲ್ಲಿ ಯಾರು ತಮ್ಮ ೧೬ ವಯಸ್ಸಿನ ಮಗಳಿಗೆ ಹೊಂದಿಕೆ 
ಯಾಗಬಹುದೆಂದು ನೋಡ ತೊಡಗಿದರು. ಕೆಲವು ತಿಂಗಳುಗಳಲ್ಲಿ 
ಅವರಿಗೆ ಒಬ್ಬ ಹುಡುಗನ ಬಗ್ಗೆ ಆಸಕ್ತಿಯುಂಟಾಗಿ, ಆತನನ್ನು 
ಒಪ್ಪಿಕೊಂಡು ಮದುವೆಯಾಗಲು ಇಷ್ಟ ವಿದೆಯೆ ಎಂದು ಮಗಳನ್ನು 
ಕೇಳಿದರು. ಆಕೆ ಒಪ್ಪಿದಳು. ಆಮೇಲೆ ಅವರು ಆತನನ್ನು ಕೇಳಿದರು. 
ಆತನು ಇದನ್ನು ಕೇಳಿ ಆಶ್ಚರ್ಯಗೊಂಡ, ಆದರೆ ಸೂಚನೆಯನ್ನು 
ಒಪ್ಪಿಕೊಂಡ. ಗೋರಾ ಈ ಬಗ್ಗೆ ಗಾಂಧಿಗೆ ಬರೆದರು ಮತ್ತು ಗಾಂಧಿ 
ಅದಕ್ಕೆ ಹೀಗೆ ಉತ್ತರಿಸಿದರು: 

೪೭. ೧೯೪೬: ಗಾಂಧಿ: ""ನಿಮ್ಮ ಕಾಗದ ಬಂದಿದೆ. ಅದು ನನಗೆ ಇಷ್ಟ 
ವಾಯಿತು.... ಈ ಮದುವೆಯನ್ನು ಸೇವಾಗ್ರಾಮ ಆಶ್ರಮದಲ್ಲಿ ನಡೆಸಲು ನಾನು 
ತಯಾರಿದ್ದೆ ನ . ಮನೋರಮಾ ಹದಿನೇಳು ವರ್ಷದವಳಾಗಿ[ರುವುದರಿಂದ]... 
ಅವಳು ಎರಡು ವರ್ಷ ಕಾಯಬೇಕು ಅಂತ ನನ್ನ ಸಲಹೆ.'' (ಆ.41; ೧. 
1.೫2೭೫1,432 1.) 

ಅವರದು ಪ್ರೇಮವಿವಾಹವಲ್ಲವೆಂದೂ ಸಾಮಾಜಿಕನ್ಯಾಯದ 
ಸಾಧನೆಗೆ ತಮ್ಮನ್ನು ಕೊಟ್ಟುಕೊಳ್ಳಬೇಕೆಂಬ ಸಂಕಲ್ಪದಿಂದ 
ನಿಶ್ಚಯಗೊಂಡ ಮದುವೆಯೆಂದೂ ಮತ್ತು, ಆ ಬಗ್ಗೆ ಎರಡೂ 
ಕುಟುಂಬಗಳಲ್ಲಿ ಒತ್ತಾಯ ಅಸಮ್ಮತಿಗಳಿರಲಿಲ್ಲವೆಂದೂ ಗಾಂಧಿ, 
ವೈಯಕ್ತಿಕ ಭೇಟಿಗಳ ಸರಣಿಯ ಮೂಲಕ ನಿಶ್ಚಿತಪಡಿಸಿಕೊಂಡರು." 


ಆಮೇಲೆ, ಗಾಂಧಿಗೆ ಗೋರಾ ಹೀಗೆ ಬರೆದರು: 
೪೮.೧೯೪೬: ಗೋರಾ: ""[ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿದ ಜನರ] ಮಿಶ್ರಣ 
ಪ್ರಯತ್ನದ ಜೊತೆಜೊತೆಯಲ್ಲಿ, ಮನುಷ್ಯಮನುಷ್ಯರ ನಡುವೆ ಕಾಲ್ಪನಿಕ ತಡೆಗಳನ್ನು 
ನಿರ್ಮಿಸುವಂಥ ಜಾತಿಧರ್ಮ ಇತ್ಯಾದಿ ಹಣೆಪಟ್ಟಿಗಳ ಬಳಕೆಯನ್ನು ತಡೆಯುವ 


೮. ಮನೋರಮಾ ಮೇಲೆ ಒತ್ತಡವಿತ್ತೆ ಎಂದು ತಿಳಿಯಲು ಅವರು, ತೆಲುಗು ಮಾತನಾಡುವ 
ಬ್ರಾಹ್ಮಣನೊಬ್ಬನನ್ನು ಸಂದರ್ಶನಕ್ಕೆ ಕಳಿಸಿದ್ದರು. ಆತ ಹೋಗಿ, ಆಕೆಯನ್ನು ಪರೀಕ್ಷಿಸಲಾಗಿ - ಅರ್ಜುನ 
ರಾವ್‌ ಹತ್ತಿರ ಕಾಸೂ ಇಲ್ಲ, ಅವನನ್ನು ಮದುವೆಯಾದರೆ ತುಂಬ ಕಷ್ಟವಾಗುತ್ತದೆ, ಇದು ಒಳ್ಳೆಯ 
ಯೋಚನೆಯಲ್ಲ ಮುಂತಾಗಿ ಹೇಳಿದರು. ಆದರೆ ಆಕೆ ದೃಢವಾಗಿ ಹೇಳಿದಳು- "ನಾವು ಸಾಮಾಜಿಕ 
ಸಮಾನತೆಗಾಗಿ ಮತ್ತು ಅಸ್ಪೃಶ್ಯತಾ ನಿರ್ಮೂಲನಕ್ಕಾಗಿ ಕೆಲಸ ಮಾಡುವವರು' ಎಂದು. 


೪೦ 
ಪ್ರಯತ್ನವೂ ನಡೆಯಬೇಕು. ಅಸ್ಪ ಶ್ಯತೆಯ ರೂಢಿಯು ಹೋಗುವುದಷ್ಟೇ ಅಲ್ಲ, 
ಹರಿಜನನು ಹರಿಜನನಾಗಿ ಮುಂದುವರಿಯಲು ಅವಕಾಶವಿರಬಾರದು.... ಜಾತಿಧರ್ಮ 
ಹಣೆಪಟ್ಟಿಗಳನ್ನು ತೆಗೆದುಹಾಕುವ ಮೂಲಕ ಹಿಂದುಮುಸ್ಲಿಂ ಭಿನ್ನತೆಗಳನ್ನು ಕೂಡಾ 
ಪರಿಹರಿಸಬಹುದು. ಅಂಥ ಪ್ರಯತ್ನವು, ಜಾತಿಸಾಮರಸ್ಕ ್ಯವೆಂಬುದನ್ನು ರೂಪಿಸುವುದಕ್ಕೆ 
ಬದಲಾಗಿ ಏಕಮಾನವತ್ವದ ಬೆಳವಣಿಗೆಗೆ ದಾರಿಮಾಡುತ್ತದೆ ಬೀ ಗಾಂಧಿಜಿಗಿರುವಂಥ 
ಬಗೆಯ ಶಕ್ತಿವಂತ ವ್ಯಕ್ತಿತ್ವವು ಕೆಲವುಕಾಲದ ಮಟ್ಟಿಗೆ ಜಾತಿಸಾಮರಸ್ಯವನ್ನು 
ಸಾಧಿಸಬಲ್ಲುದಾದರೂ ಅಂಥ ವೈಯಕ್ತಿಕ ಪ್ರಭಾವವು ದೂರಗೊಳ್ಳುತ್ತ ಹೋದಂತೆ. 
ಜಾತಿಗಳು ಮತ್ತೆ ಸಂಘರ್ಷಕ್ಕಿಳಿದುಕೊಳ್ಳುತ್ತವೆ. ಆದ್ದರಿಂದ, ಜಾತೀಯ ಭಿನ್ನತೆಗಳಿಗೆ 
ಏಕಮಾನವತ್ವ ದೃಷ್ಟಿಯ ಬೆಳವಣಿಗೆಯೇ ಖಾಯಮ್‌ ಪರಿಹಾರವಲ್ಲದೆ, ಜಾತೀಯ 
ಸಾಮರಸ್ಯವಲ್ಲ.'' (ಆ.51; ಲೆ. 0೭111,440 [.) 
ಇದಕ್ಕೆ ಗಾಂಧಿ ಹೀಗೆ ಉತ್ತರಿಸಿದರು: 

೪೯. ೧೯೪೬: ಗಾಂಧಿ: ""ನಿಮ್ಮ ಚಿಂತನೆ ಮತ್ತು ಆಚರಣೆಗಳಿಗೂ ನನ್ನದಕ್ಕೂ 
ಮೇಲುಮೇಲಿನ ಹೋಲಿಕೆಯಿರುವುದಾದರೂ, ನಿಮ್ಮದು ನನ್ನದಕ್ಕಿಂತ ಶ್ರೇಷ್ಠ 
ವಾದದ್ದು.'' (ಆ.೨2, ಲೆ.1.೫೦0೮111,390) 

ಇದಾದಮೇಲೆ ಗಾಂಧಿ, ಸವರ್ಣ ಹಿಂದು ಮತ್ತು ಹರಿಜನರ ನಡುವೆ 
ನಡೆಯುವ ಅಂತರ್‌ವಿವಾಹಗಳಿಗೆ ಮಾತ್ರವೇ ತಾವು ಹೋಗು 
ವುದಾಗಿ ನೇಮಮಾಡಿಕೊಂಡರು. ಈ ಸಂಗತಿಯ ಸೂಚನೆಯು ಆ 
ಕಾಲದಲ್ಲಿ - "ಹರಿಜನ'ದಲ್ಲಲ್ಲ, ಬೇರೆಕಡೆ ಪ್ರಕಟವಾಗಿತ್ತು: 

೫೦. ೧೯೪೬: ಪ್ರಶ್ನೆ: ""ಅಸ್ಪೃಶ್ಯತಾ ನಿರ್ಮೂಲನದ ಕಾಂಗ್ರೆಸ್‌ ಕಾರ್ಯಕ್ರಮವು 
ಹರಿಜನರ ಜೊತೆ ಅಂತರ್‌ಭೋಜನ ಅಂತರ್‌ವಿವಾಹಗಳನ್ನೂ ಒಳಗೊಳ್ಳು 
ತ್ತದೆಯೆ?'' 

ಗಾಂಧಿ: ""ಇವತ್ತು ನಾನು ಕಾಂಗ್ರೆಸ್ಸಿನ ಮನಸ್ಸನ್ನು ತಿಳಿದುಕೊಂಡಿರುವ ಪ್ರಕಾರ, 
ಹರಿಜನರ ಜೊತೆ ಭೋಜನಕ್ಕೆ ವಿರೋಧವಿಲ್ಲ. ಆದರೆ ನನ್ನ ಸ್ವಂತದ ಮಟ್ಟಿಗೆ 
ಹೇಳಿಕೊಳ್ಳುವುದಾದರೆ - ಇವತ್ತು ನಾವೆಲ್ಲರೂ ಹರಿಜನರಾಗಬೇಕು, ಇಲ್ಲದಿದ್ದರೆ 
ನಮ್ಮಲ್ಲಿರುವ ಅಸ್ಪಶ್ಯತೆಯ ವಾಸನೆಯನ್ನು ನಾವು ಸಂಪೂರ್ಣವಾಗಿ ಹೊರ 
ಹಾಕಿಕೊಳ್ಳಲಿಕ್ಕೇ ಆಗುವುದಿಲ್ಲ ಅಂತ ನಾನು ಹೇಳಿದ್ದೇನೆ. ಅದಕ್ಕಾಗಿಯೇ ನಾನು, 
ಮದುವೆಯಾಗಬೇಕೆನ್ನುವ ಹುಡುಗ ಹುಡುಗಿಯರಿಗೆ - ವಧೂವರರಲ್ಲೊಬ್ಬರು 
ಹರಿಜನರಲ್ಲದ ಪಕ್ಷದಲ್ಲಿ, ಸೇವಾಗ್ರಾಮ ಆಶ್ರಮದಲ್ಲಿ ಮದುವೆಯಾಗುವ ಹಾಗಿಲ್ಲ- 
ಅಂತ ಹೇಳಿದ್ದೇನೆ. ಇದರಲ್ಲಿ ನಿಜವಾಗಿ ಯಾವುದೇ ತೊಂದರೆಯಿಲ್ಲ ಎಂಬುದು ನನಗೆ 


೪() 


ಮನದಟ್ಟಾಗಿದೆ. ಅಗತ್ಯ ್ಯವಾದ್ದೆ 0ದರೆ, ದೃಷ್ಟಿಕೋನದಲ್ಲಿ ಬದಲಾವಣೆಯಾಗಬೇಕಾದ್ದು 
ಮಾತ್ರ.'' (8.5/1) 
"ಹರಿಜನ'ದಲ್ಲಿ ಕೆಳಗಿನ ಮಾತುಕತೆ ಪ್ರಕಟವಾಯಿತು: 

೫೧. ೧೯೪೬: ವರದಿಗಾರ: ""ಶಿಕ್ಷಣಪಡೆದ [ಹರಿಜನ] ಹುಡುಗಿಯರು ಒಂದು 
ಕೈಯ ಬೆರಳುಗಳಲ್ಲೆ ಣಿಸುವಷ್ಟಿದ್ದಾರೆ. ಅವರು ಸವರ್ಣ ಹಿಂದುಗಳನ್ನು 
ಮದುವೆಯಾದರೆ; ಅಪವಾದವಿಲ್ಲದೆ, 'ಅವರೆಲ್ಲ ರೂ ತಮ್ಮ ಸಮಾಜದಿಂದ ಕಡಿದು 
ಬೇರಾಗುತ್ತಾರೆ ಮತ್ತು..... ತಮ್ಮ ಹರಿಜನ ಸೋದರಿಯರ ಊದ್ದಾರಕ್ಕೆ ಒಳಗಿನಿಂದ 
ಕೆಲಸಮಾಡಲು ಅಶಕ್ತರಾಗುತ್ತಾರೆ. ಹರಿಜನ ಹುಡುಗಿಯರು ಸವರ್ಣ ಹಿಂದುಗಳನ್ನು 
ಮದುವೆಯಾಗುವುದಿದ್ದರೆ, ಮುಂದೆ ದಂಪತಿಗಳಿಬ್ಬ ರೂ ಹರಿಜನ ಸೇವೆಗಾಗಿ ತಮ್ಮ 
ಬದುಕನ್ನು ಮೀಸಲಿಡಬೇಕು; ಆ ಒಪ್ಪ ೦ದದ. ಮೇಲೆ ಮದುವೆಯಾಗಬೇಕು." 
ಹಾಗಲ್ಲದಿದ್ದರೆ, ಶಿಕ್ಷಣ ಪಡೆದ ಹರಿಜನ ಹುಡುಗಿಯರು ತಮ್ಮದೇ ಜಾತಿಯ ಶಿಕ್ಷಿತ 
ಯುವಕರನ್ನು ಮದುವೆಯಾಗುವಂತೆ ಪ್ರೋತ್ಸಾ ಹಿಸಬೇಕು.'' 

ಗಾಂಧಿ: "ಸವರ್ಣ ಹಿಂದು ಹುಡುಗಿಯರು ಹರಿಜನ ಗಂಡಂದಿರನ್ನು 
ಆಯ್ಕೆಮಾಡಿಕೊಳ್ಳಬೇಕೆಂಬುದು ನಿಶ್ಚಯವಾಗಿ ಅಪೇಕ್ಷಣೀಯ. ಆದರೆ ಅದೇ ಬಹಳ 
ಉತ್ತಮ ಎಂದು ಹೇಳಲು ನಾನು ಹಿಂಜರಿಯುತ್ತೇನೆ. ಹಾಗಂದರೆ ಅದರ ಅರ್ಥ, 
ಹೆಂಗಸರು ಗಂಡಸರಿಗಿಂತ ಕಡಿಮೆ ಎಂದಂತಾಗುತ್ತದೆ. ಇವತ್ತು ಅಂಥ ಕೀಳರಿಮೆ ಇದೆ 
ಎನ್ನುವುದು ನನಗೆ ಗೊತ್ತು. ಆ ಕಾರಣಕ್ಕಾಗಿ, ಸದ್ಯದ ಕಾಲದಲ್ಲಿ ಹರಿಜನ ಹುಡುಗಿಯು 
ಸವರ್ಣ ಹಿಂದುವನ್ನು ಮದುವೆಯಾಗುವುದಕ್ಕಿಂತ ಸವರ್ಣ ಹುಡುಗಿಯು 
ಹರಿಜನನನ್ನು ಮದುವೆಯಾಗುವುದು ಒಳ್ಳೆಯದು ಎನ್ನುತ್ತೇನೆ. ನನಗೆ ನನ್ನದೇ 
ದಾರಿಯಲ್ಲಿ ಹೋ:ಲು ಸಾಧ್ಯವಿದ್ದಿದ್ದರೆ, ನನ್ನ ಪ್ರಭಾವಕ್ಕೆ ಬಂದ ಎಲ್ಲಾ ಸವರ್ಣ ಹಿಂದು 
ಹುಡುಗಿಯರಿಗೂ ಹರಿಜನ ಗಂಡಂದಿರನ್ನೇ ಆಯ್ಕೆ ಮಾಡಿಕೊಳ್ಳುವಂತೆ ಒಲಿಸುತ್ತಿದ್ದೆ.'' 
(11.7/111,212 1) 

ಅಂತರ್‌ವಿವಾಹದ "ನಿಷೇಧ'ವು ಅಥವಾ "ಸ್ವಯಂ ವಿಧಿತ 
ನಿರ್ಬಂಧ'ವು ಆತ್ಮದ ಶೀಘ್ರ ಉತ್ಕಾಂತಿಗೆ ಆವಶ್ಯಕ ಎಂದು 
೧೯೨೦ರ ದಶಕ ಮತ್ತು ೧೯೩೦ರ ದಶಕದ ಪ್ರಾರಂಭದಲ್ಲಿ 


೯. ಇಲ್ಲಿ ಹೇಳಿರುವ ಹರಿಜನ ಹುಡುಗಿ ಮತ್ತು ಬ್ರಾಹ್ಮಣ ಹುಡುಗರ ಮದುವೆಗಳಿಗೆ ಉದಾಹರಣೆ: ೧. 
೧೯೩೩ರಲ್ಲಿ ಗಾಂಧಿಯ ದತ್ತುಮಗಳು ಲಕ್ಷ್ಮಿ ಮತ್ತು ಮಾರುತಿಯರದ್ದು (ಛಿ.1.111, 2881, 325, 


358, 438); ೨. ೧೯೬೦ರಲ್ಲಿ ನಡೆದ ತೆಲುಗು ಕವಿ ಜೊಶುಆ ಅವರ ಮಗಳು ಹೇಮಲತಾ ಮತ್ತು 
ಗೋರಾರ ಹಿರಿಯ ಮಗ ಲವಣಮ್‌ರದ್ದು. | 


೪೨ 


ಬೋಧಿಸಿದ್ದ ಗಾಂಧಿ, ತದ್ವಿರುದ್ಧವಾಗಿ ಬದಲಾದರು. ವಿವಾಹಕ್ಕೆ 
ಸಂಬಂಧಿಸಿ, ಗಾಂಧಿಯ ಸತ್ಯಶೋಧನೆಯು, ಸರ್ವರೂ ಏಕಜಾತಿ 
ಯೆಂಬ ತತ್ವಕ್ಕೆ ಸಮಾನ ವಾದ್ದನ್ನೇ ಎತ್ತಿಹಿಡಿಯುವವರೆಗೆ ಅವರನ್ನು 
ಮುನ್ನಡೆಸಿತು. 


ರ್ಸರ್ಗರೇ ರರ್ಸ್‌ 

ನಾನು ಪಶ್ಚಿಮದವನೇ ಆಗಿದ್ದರೂ ಈ ಕಥೆಯು ನನಗೆ, 
ಭಾರತೀಯರು ಪಶ್ಚಿಮದವರನ್ನು ನಕಲು ಮಾಡಬೇಕು ಎಂದು 
ಹೇಳುವುದಿಲ್ಲ.” ಬದಲಾಗಿ, ಈ ಕಥೆಯ ಅರ್ಥಪ್ರಭೆ ಇದು: ಗಾಂಧಿ 
ಹೆಚ್ಚಾಗಿ ಸಾವಕಾಶವಾಗಿಯೇ ಬದಲಾಗುತ್ತಿ ದ್ದರು, ಆದರೂ- 


೫೨. ೧೯೩೧: ರೂಮೆ ರೋಲಾ: ""ಆತ ಶಾಂತನಾದ ಮನುಷ್ಯ; ತನ್ನ 


ಚಿಂತನೆಯಲ್ಲಿ ಅಚಲರು. ಏನಾದರೂ ಸರಿಯೆಂದು ನಂಬಿದರೆ ಅದನ್ನು, ಪುನಃಪುನಃ 
ಪ್ರಯೋಗಗಳಲ್ಲಿ ಹಾಗಲ್ಲವೆಂಬುದು ಕಂಡು ನಿರ್ಧಾರೆವು ಗಟ್ಟಿಗೊಳ್ಳುವ ತನಕ, ಕೈ 
ಬಿಡುವವರಲ್ಲ.'' (ಇ.535) 


ಹೀಗಿದ್ದು ಕೂಡಾ ಅವರು, ತಮ್ಮ ಅಂತಿಮ ವರ್ಷಗಳಲ್ಲಿ, 
ಅನುಭವಗಳಿಂದ ಮತ್ತು ಅಂಬೇಡ್ಕರ್‌, ಗೋರಾರಂಥ ಪ್ರಾಮಾಣಿಕ 
ಜನರಿಂದ ಕಲಿಯಲಿಕ್ಕೂ ಮನಸ್ಸುಳ್ಳವರಾಗಿದ್ದರು. ಅಂಬೇಡ್ಕರ್‌ 
ಮತ್ತು ಗೋರಾ ಗಾಂಧಿಯ ಜೊತೆ ಭಿನ್ನಾಭಿಪ್ರಾಯ ತಾಳಿದ್ದು, ಸತ್ಯದ 
ಬಗ್ಗೆ ಅವರುಗಳಿಗೆ ಇದ್ದ ನಿಷ್ಠೆಯಿಂದ. (ಅಂಬೇಡ್ಕರ್‌ಗೆ ಗಾಂಧಿಯ 
ರಾಜಕಾರಣದ ಬಗ್ಗೆ ಮತ್ತು ಗೋರಾಗೆ ಗಾಂಧಿಯ ಕರ್ಮ 
ವಾರಸುದಾರಿಕೆ - ಕರ್ಮಫಲಗಳಲ್ಲಿನ ನಂಬಿಕೆಯ ಬಗ್ಗೆ ಭಿನ್ನಾಭಿ 
ಪ್ರಾಯವಿತ್ತು. ಏನೇ ಆದರೂ ಭಿನ್ನಾಭಿಪ್ರಾಯಕ್ಕೆ ಅಹಿಂಸಾತ್ಮಕ 
ವಾದ ಗುಣವಿರತಕ್ಕದ್ದು; ಅದೇ ಎಲ್ಲಾ ಸತ್ಯಶೋಧನೆಗಳನ್ನೂ 


೧೦. ಪಾಶ್ಚಿಮಾತ್ಯ ಕುಟುಂಬ ಜೀವನ ಮತ್ತು ವರ್ಗವ್ಯವಸ್ಥೆಯು ಆದರ್ಶಮಾದರಿಗಳೇನಲ್ಲ. 
ಉದಾಹರಣೆಗೆ, "ಮೊದಲು ಕೆನೆ- ಆಮೇಲೆ ಮೊಸರು' ರೀತಿಯ ಸಾಮಾನ್ಯ ಅಮೆರಿಕನ್‌ "ಪ್ರೇಮ 
ಪ್ರಸ್ತಾವನೆ' (ಕೋರ್ಟ್‌ಶಿಪ್‌)ಯು ಮದುವೆಯ ಬಗ್ಗೆ ಅವಾಸ್ತವ ನಿರೀಕ್ಷೆಗಳನ್ನು ಹುಟ್ಟಿಸುತ್ತದೆ. ಇದು 
ಶೋಚನೀಯ. ಯಾಕೆಂದರೆ ಇಲ್ಲಿ, ಅವರ ದೀರ್ಫಾವಧಿಯ ಸಂತೃಪ್ತಿಯು ವಾಸ್ತವ ಜೀವನ 
ಪರಿಸ್ಥಿತಿಗಿಂತ ಹೆಚ್ಚಾಗಿ, ಪರಸ್ಪರರು ಪ್ರಾರಂಭದ ನಿರೀಕ್ಷೆಯನ್ನು ಪೂರೈಸುತ್ತಾರೋ ಇಲ್ಲವೋ 
ಎನ್ನುವುದನ್ನೇ ಅವಲಂಬಿಸುತ್ತದೆ. 


೪೩ 


ಅಧಿಕೃತಗೊಳಿಸುವ ರಾಜಮುದ್ರೆ.) 
ಗಾಂಧಿ ಬದುಕಿರುವ ತನಕವೂ ಇದೇ ಬಗೆಯಲ್ಲಿ ಬೆಳೆಯುತ್ತ ಲೇ 
ಹೋಗುತ್ತಿದ್ದರು ಎಂದು ನನ್ನ ನಂಬಿಕೆ. ನಮ್ಮ ರಾಜಕೀಯ 
ಸಾಮಾಜಿಕ ಸಂಬಂಧಗಳಲ್ಲಿ ಮನ್ವಂತರಕಾರಕವಾದ ಅವರ ನೈತಿಕ 
ನಿಷ್ಠೆಯು ಎಂಥದೆಂದರೆ - ಪ್ರಾಕೃತಿಕ ಸತ್ಯವೆನ್ನುವುದು ಸತತ 
ಏಕೋಭಾವದಿಂದಲೂ ಶಾಸ್ತ್ರಕುಟುಂಬದ ಆಪ್ತ ಒಡನಾಟದಿಂದಲೂ 
ಹುಡುಕಿಕೊಳ್ಳಬೇಕಾದ ಅಮೂಲ್ಯ ಪದಾರ್ಥವೆಂಬುದು ಸಂಶೋಧಕ 
ವಿಜ್ಞಾನಿಯೊಬ್ಬನ ನಿಷ್ಠೆಯಾಗಿರುತ್ತ ದಲ್ಲ, ಅಂಥದು. 
ಆದ್ದರಿಂದ, ಸತ್ಯಶೋಧನೆಯಲ್ಲಿ ಒಡನಾಡಿಗಳಾಗಿ ಬನ್ನಿ ಎಂದು 
ಆಹ್ವಾನಿಸಿದ ಗಾಂಧಿಗೆ ಪ್ರತಿಸ್ಪಂದಿಸುವವರು ತಿಳಿಯಬೇಕಾದ್ದು: 
೫೩. ೧೯೪೦: ಗಾಂಧಿ: ""ಗಾಂಧಿವಾದವೆನ್ನುವುದು ತಪ್ಪುಗಳನ್ನು ಹೇಳುತ್ತಿದ್ದ ರೆ 
ಅದು ನಾಶವಾಗಿ ಹೋಗಲಿ.... ನೀವು ಹಿಂಬಾಲಕರಲ್ಲ; ನೀವು ಒಡನಾಡಿ 
ವಿದ್ಯಾರ್ಥಿಗಳು, ಸಹಯಾತ್ರಿಕರು, ಸಹಶೋಧಕರು, ಕ್ರಿಯಾ ಕುಟುಂಬ ದವರು.'' 
(11.2/111,23) 
ಮಹಮ್ಮದ್‌, ಬುದ್ಧ, ಜೀಸಸ್‌ರನ್ನು ಗಾಂಧಿ ಕಂಡಿದ್ದರಲ್ಲ, ಹಾಗೇ 
ನಾವು ಗಾಂಧಿಯನ್ನು ತಿರುಗಿ ನೋಡಿಕೊಳ್ಳಬೇಕು: 
೫೪. ೧೯೩೪: ಗಾಂಧಿ: "ಒಬ್ಬೊಬ್ಬ ಪ್ರವಾದಿಯ ಬೋಧೆಯಲ್ಲೂ..... ಒಂದು 
ಚಿರಕಾಲಿಕವಾದ ಭಾಗವಿತ್ತು ಮತ್ತು ಇನ್ನೊಂದು..... ತತ್ಕಾಲದ ಅವಸರ ಅಗತ್ಯಗಳಿಗೆ 
ಹೊಂದುವಂಥದು.'' (ಛಿ.!.1%,319) 


ಉಲ್ಲೇಖಗಳು: 

ಸಂಜ್ಞೆ ೧. 

ಹಿ ಡ1700018/, 17111785 ೩೧0 50೦೦೦0೦5 (8071087, 1919-93) 

ಛಿ. 6 0011001006 ೫7೦೬5 ೦81181೩17೩ ೮೩761 (120171, 1958-94) 

1 ಛಿ.8. 141೬1, ೮೩೧601: 1915-1918. ಗಿ 60181106 0€11070108)/ (1011, 
1971) 

೬. 1/1. ೧೩/7601, 41 ೩೬೦01087೩0), ೦೯1೧೮ 50೧7 ೦817)/ ೧೭೧೮೦೧17೦೧ 
೪/11) (10! (ಗಿ17700೩0೩6, 1927) 

7... 10015 71570[, 16 1116 0೯11808071೩ ೧೩7601 (1೦೪/301೬, 1950) 


(೦೫೩, ಗಿ೧ ೩17೮16! ೫/1೧ ೮೩7601 (ಗ.017668086, 1951) 

[1411]೩171 (ಗಿ7171008086, 1933-50) 

10 [11110115187 51೩೧086 (6, 1946) 

7)/೩7೮1೩|, ೧18114177೩ ೮೩7601 - (76 185! ೧0೩50 (11171008020, 7೮೪. 
€6., 1956-58) 

1೩017೩11 801/2176 ೩೧6 (೩೧011 €೦೦50೦0೫607೦9, ೯. ಓಗಿ. 773೧015 
(261/1, 1976) 

5... 58078/1೩7) (1/1]21/89/೩0೩, 1949-54) 

'[' . ಏ.೮. 1076018087, ಗಿ12134(171೩. 1.11೮ 01110024768 (87೩1707876 ೮೩7 
611 (120111; 276 ೮6110೧, 1962) 


ಒಂ ೧ 2 5 


ಚ 


ಮೂಲ ಲೇಖನ: 

110೪/ ೮11) ೮ 41/110೦ 81,1711 ೮4511/1051 8೯ 15- 
1/17.) 81/1 17[1181//4881/017 

ಮೂಲ ಲೇಖಕ: ಪ್ರೊ. ಮಾರ್ಕ್‌ ಲಿಂಡ್‌ಲೆ, ವಿಸಿಟಿಂಗ್‌ ಪ್ರೊಫೆಸರ್‌, ಗಾಂಧಿಯನ್‌ ಸ್ಟಡೀಸ್‌, . ' 
ಯುನಿವರ್ಸಿಟಿ ಆಫ್‌ ಕೇರಳ, ತಿರುವನಂತಪುರ. 

ಮೂಲ ಲೇಖಕರ ಕೃತಜ್ಞತೆ: ಲೇಖನ ಸಿದ್ಧಗೊಳಿಸಲು ನೆರವಾದ ಸರಸ್ವತಿ, ಲವಣಮ್‌ ಮತ್ತು 
ಮೈತ್ರಿ ಗೋರಾ, ಅರ್ಜುನರಾವ್‌, ನಿರ್ಮಲಾ ಗಾಂಧಿ, ಮದಾಲಸಾ ನಾರಾಯಣ್‌, ಸಿ.ಎನ್‌. ಪಟೇಲ್‌, 
ಬಿ.ಎನ್‌. ಪಾಂಡೆ, ಉಷಾ ಮೆಹತಾ, ಹರಿದೇವ್‌ ಶರ್ಮಾ ಮತ್ತು ವೈ.ಪಿ. ಆನಂದ್‌ ಅವರಿಗೆ ಸಂದಿದೆ. 

ಕೃತಜ್ಞತೆ : ಗೆ. ಅನಂತಮೂರ್ತಿ ಈ ಲೇಖನವನ್ನು ಕೊಟ್ಟು ಅನುವಾದಿಸಲು ಸೂಚಿಸಿದರು; 
ಲೇಖಕರ ಪರಿಚಯ ಮಾಡಿಕೊಟ್ಟರು. ಪ್ರೊ. ಲಿಂಡ್‌ಲೆ ಅವರು ಅನುವಾದ ಪ್ರಕಟಣೆಗೆ ಸಮ್ಮತಿಸಿದರು. 
ಇಬ್ಬರಿಗೂ ನಾನು ಕೃತಜ್ಞ- ಅನು. 


ಬಿದಿರಿನ ಮನೆ: 
ಶಿವ ವಿಶ್ವನಾಥನ್‌ 
ಕನ್ನಡಕ್ಕೆ : ಅಕ್ಷರ ಕೆ.ವಿ. 


ಹಿನ್ನೆಲೆ: 

ಭ್‌ ಈಶಾನ್ಯ ಮೂಲೆಯಲ್ಲಿರುವ ಒಂದು ಪುಟ್ಟ ನಾಡು - 
ಮಿಜೋರಾಂ. ಇಲ್ಲಿರುವ ಅಸಂಖ್ಯ ಆದಿವಾಸಿ ಕುಲಗಳನ್ನು ಒಗ್ಗೂಡಿಸಿ 
ಅವರನ್ನು ಮಿಜೋಗಳು (ಇಗುಡ್ಡಗಾಡಿನ ಜನ) ಎಂದು ಕರೆಯಲಾಗು 
ತ್ತದೆ; ಈ ಪ್ರಾಂತ್ಯಕ್ಕೆ ಲುಷಾಯಿ ಎಂಬ ಇನ್ನೊಂದು ಹೆಸರೂ ಇದೆ. 
ಭೂಭಾಗದ ಮೂರನೇಎರಡರಷ್ಟು ಕಾಡು ತುಂಬಿರುವ, ಆದರೆ ಶೇಕಡಾ 
೬೦ರಷ್ಟು ಅಕ್ಷರಸ್ಥರಿರುವ ಹಾಗೂ ಕ್ರಿಶ್ಚಿಯನ್ನರು ಬಹುಸಂಖ್ಯಾತ 
ರಾಗಿರುವ ಪ್ರದೇಶ ಇದು. ೧೯೭೨ರವರೆಗೆ ಇದು ಅಸ್ಸಾಮಿನ ಒಂದು 
ಜಿಲ್ಲೆಯಾಗಿತ್ತು. ೭೦ರ ದಶಕದಲ್ಲಿ ಇಲ್ಲಿ ಸ್ಥಳೀಯ ರಾಷ್ಟ್ರೀಯತೆಯ 
ಪ್ರಜ್ಞೆ ಜಾಗೃತಗೊಂಡಾಗ ಭಾರತ ಸರಕಾರವು ಇದನ್ನು ಒಂದು 
ಕೇಂದ್ರಾಡಳಿತ ಪ್ರದೇಶವಾಗಿ ಪುನರ್ರೂಪಿಸಿತು. ಹಾಗಿದ್ದರೂ ಅಲ್ಲಿಯ 
ಸ್ಥಳೀಯತೆಯ ಚಳುವಳಿ ನಿಂತಿಲ್ಲ. ೮೦ರ ದಶಕದಿಂದೀಚೆಗೆ ಮಿಜೋ 
ರಾಷ್ಟ್ರೀಯ ರಂಗದ ನೇತೃತ್ವದಲ್ಲಿ ಈ ಚಳುವಳಿ ಪ್ರಬಲವಾಗುತ್ತ 
ನಡೆದಿದೆ; ಆಗೀಗ ಅಲ್ಲಿಯ ಸ್ಥಳೀಯ ನಾಯಕರು ಆ ಪ್ರಾಂತ್ಯವನ್ನು 
ಒಂದು ಪ್ರತ್ಯೇಕ ರಾಷ್ಟ್ರವೆಂದು ಘೋಷಿಸುವ ಯತ್ನವನ್ನೂ ಮಾಡಿದ್ದಾರೆ. 
ಅನುವಾದಕ. 


೧೯೯೫ ನವೆಂಬರ್‌ ೭ನೆಯ ತಾರೀಕು, ಮಿಜೋರಾಂ ದಕ್ಷಿಣ ಏಶಿಯಾದ 
ಮೊದಲಕ್ರಿಶ್ಚಿಯನ್‌ ಗಣರಾಜ್ಯವಾಗಿ ಹುಟ್ಟು ಪಡೆಯಿತು. ಆ ದಿನ, ತರಾತುರಿಯಿಂದ 
ತಯಾರಾದ ಸೆಕ್ರೆಟೇರಿಯೆಟ್‌ ಕಟ್ಟಡದ ಮೇಲೆ ಹೊಸ ಧ್ವಜ ಹಾರಿತು;ಬಿದಿರು ಮೆಳೆಗಳ 
ನಡುವೆ ಕಂದು ಬಣ್ಣದ ಕ್ರಾಸಿನ ಚಿತ್ರವಿರುವ ಧ್ವಜ ಅದು. ಪುಟ್ಟದೊಂದು 
ವಾದ್ಯವೃಂದವು ಅರ್ಧ ಪ್ರಾರ್ಥನಾ ಗೀತೆ ಅರ್ಧ ರಾಷ್ಟ್ರಗೀತೆಯೆನಿಸುವಂತಹ 
ಹಾಡೊಂದನ್ನು ಉತ್ಸಾಹದಿಂದ ನುಡಿಸುತ್ತಿತ್ತು. ಈ ನಡುವೆ, ಹೆನ್ರಿ ಸೈಲೋ, ಸ್ವಯಂ 
ಘೋಷಿತ ಬ್ರಿಗೇಡಿಯರ್‌ ಜನರಲ್‌ ಹೆನ್ರಿ ಸೈಲೋ, ಆ ಹೊಸ ಗಣರಾಜ್ಯದ ಮೊದಲ 
ಅಧ್ಯಕ್ಷನಾಗಿ ಸೈನ್ಯವಂದನೆ ಸ್ವೀಕರಿಸಿದ. 


೪೬ 


ನಾನು ಇದನ್ನೆಲ್ಲ ವಿಕಟವಿನೋದದಿಂದ ನೋಡುತ್ತಿದ್ದೆ. ಹೆನ್ರಿ ಸೈಲೋ 
ಡಾರ್ಜಿಲಿಂಗಿನ ನಾರ್ತ್‌ ಪಾಯಿಂಟ್‌ನಲ್ಲಿ ನನ್ನ ಹಳೆಯ ಸಹಪಾಠಿ. ಚೆಂದದ ಕಾಲೇಜು 
ಅದು; ಅಲ್ಲಿ ಕ್ರಿಶ್ಚಿಯನ್‌ ಆದಿವಾಸಿಗಳಿಗೆ, ಬಿಹಾರ ಬಂಗಾಲ ಅಸ್ಸಾಮಿನ ಶ್ರೀಮಂತ 
ಪ್ಲಾಂಟರುಗಳ ಮಕ್ಕಳಿಗೆ - ಅದರಲ್ಲೂ ಸೆಂಟ್‌ ಕ್ಸೇವಿಯರ್‌ ಮತ್ತು ಪ್ರೆಸಿಡೆನ್ಸಿ 
ಕಾಲೇಜುಗಳಲ್ಲಿ ಪ್ರವೇಶ ಅಸಾಧ್ಯ ್ಯವಾದವರಿಗೆ ಶಿಕ್ಷಣ ಸಿಗುತ್ತಿತ್ತು. ಹಾಗಂತ, ಅಲ್ಲಿನ 
ಜೇಸುಯಿಟ್ಟರು ಒಳ್ಳೆಯ ಅಧ್ಯಾಪಕರು; ನಮ್ಮಲ್ಲೂ ಕೆಲವರನ್ನು ಅವರು ಪಂಡಿತರನ್ನಾಗಿ 
ಮಾಡಿಬಿಟ್ಟರು. 
ಹೆನ್ರಿ ಮತ್ತು ನಾನು - ಇಬ್ಬರೂ ವಿಜ್ಞಾನದ ವಿದ್ಯಾರ್ಥಿಗಳು. ನಾವಿಬ್ಬರು 
ಪ್ರಕೃತಿಯ ಸಮತೂಕವನ್ನು ಬಿಂಬಿಸುವ ತೂಕದಗುಂಡುಗಳು ಎಂದು ಅವನನ್ನುತ್ತಿದ್ದ. 
ಯಾಕಂದರೆ ಆತ ತರಗತಿಯ ಕೊಟ್ಟಕೊನೆಯವನಾಗಿದ್ದರೆ ನಾನು ಮೊದಲಿಗನಾಗಿದ್ದೆ. 
ನಮ್ಮ ಜೇಸುಯಿಟ್‌ ಪ್ರಾಧ್ಯಾಪಕರು ಆತನಿಗೆ ಒರಟ, ಠಕ್ಕ, ಕೊಳಕ ಎಂದೆಲ್ಲ 
ಬಯ್ಯುತ್ತಿದ್ದರು. ಆತ, ಅವೆಲ್ಲವೂ ತನಗೆ ದೊರೆತ ಬಿರುದುಗಳೆಂಬಂತೆ ಅದನ್ನು 
ಹೆಮ್ಮೆಯಿಂದ ಸ್ವೀಕರಿಸುತ್ತಿದ್ದ. 
ಆತ ಕಾಲೇಜಿಗೆ ಸೇರಿ ಒಂದು ವರ್ಷವೂ ಕಳೆದಿರಲಿಲ್ಲ, ಆತನನ್ನು ವಜಾ 
ಮಾಡಿದರು. ಕೆಲವರು ಹೇಳಿದ್ದು, ಆತ ಪ್ರಾರ್ಥನಾ ಮಂದಿರದಲ್ಲಿಟ್ಟ ವೈನನ್ನು ಕದ್ದು 
ಕುಡಿದನಂತೆ, ಅದಕ್ಕಾಗಿ. ಅದೇ ಕಡೆ ನಾನವನನ್ನು ಕಂಡಿದ್ದು; ಅಡಾಗಿ ಹಲವು ವರ್ಷ 
ನನಗಾತ ಕಾಣಸಿಗಲಿಲ್ಲ. ಆತ ಭೂಗತನಾಗಿದ್ದಾನೆಂದು ಆತನ ಮಿಜೋ ಸ್ನೇಹಿತರು 
ಹೇಳುತ್ತಿದ್ದರು, ಪತ್ರಿಕೆಯಲ್ಲಿ ಆಗಾಗ ಮಿಜೋನ್ಯಾಶನಲ್‌ ಫ್ರಂಟ್‌-ಎಂ.ಎನ್‌.ಎಫ್‌.- 
ಬಗ್ಗೆ ತುಣುಕು ವರದಿಗಳು ಬರುತ್ತಿದ್ದವು. ಈ ಗೊಂದಲ ಸಾಲದೋ ಎಂಬಂತೆ, ಒಮ್ಮೆ 
ಟೈಮ್ಸ್‌ ಆಫ್‌ ಇಂಡಿಯಾ ಆತನನ್ನು ಕೆಲಕಾಲ ಚೀನಾದಲ್ಲಿದ್ದ "ಮಾವೋವಾದಿ' ಎಂದು 
ವರ್ಣಿಸಿತು; ಆತನ ಕ್ರಿಶ್ಚಿಯನ್‌ ಹಿನ್ನೆಲೆಯನ್ನು ಹಿಡಿದು ಆತ ಬೈಬಲ್‌ ಹಿಡಿದ 
ಉಗ್ರಗಾಮಿಯೆಂದು ಚಿತ್ರಿಸಿತು. ಹೆನ್ರಿ ಅಡಿಯಿಂದ ಮುಡಿಯವರೆಗೂ ಕ್ರಿಶ್ಚಿಯನ್‌ 
ಎಂಬುದರಲ್ಲೇನೂ ಅನುಮಾನವಿರಲಿಲ್ಲ, ಕಟ್ಟಕಡೆಯ ತನ್ನ ದ್ದ ಧರ್ಮೊಪದೇಶೀ 
ಸ್ವಭಾವದವರೆಗೂ. 
ನಾನೊಬ್ಬ ತಮಿಳು ಬ್ರಾಹ್ಮಣ. ಬೇರೆ ಕಾಲಮಾನದಲ್ಲಾಗಿದ್ದರೆ ನಾನು 
ಪಂಡಿತನೋ ಕಾರಕೂನನೋ ಆಗಿರುತ್ತಿದ್ದೆ. ನನ್ನ ಆಸಕ್ತಿ ಸಾಹಿತ್ಯದ ಕಡೆಗಿದ್ದರೂ ಈ 
ದಪ್ತರಿಕೆಯ ಯುಗದಲ್ಲಿ ಬ್ರಾಹ್ಮಣರೆಲ್ಲರೂ ವಿಜ್ಞಾನಿಗಳೋ ಅಧಿಕಾರಿಯೋ 
ಆಗಲೇಬೇಕು ತಾನೆ? ಸರಿ, ನಾನು ಗಣಿತದಲ್ಲಿ ದಡ್ಡನಾಗಿದ್ದರಿಂದ ಸಸ್ಯಶಾಸ್ತ್ರವನ್ನು 
ಆರಿಸಿಕೊಂಡೆ. ದೆಹಲಿಯಲ್ಲಿ ಎಂ.ಎ ಮಾಡಿ ಕಲಕತ್ತಾದಲ್ಲಿ ಬಟಾನಿಕಲ್‌ ಸರ್ವಿಸಿಗೆ 


೪೭ 


ಸೇರಿದೆ - ಫಸ್ಟ್‌ ಗ್ರೇಡ್‌ ಸೀನಿಯರ್‌ ಸೈಂಟಿಫಿಕ್‌ ಅಸಿಸ್ಟೆಂಟ್‌ ಎಂಬ ಹುದ್ದೆಯಲ್ಲಿ. 
ಇಲ್ಲೇ, ಅದೃಷ್ಟವಶಾತ್‌ ನಾನು, ವೈ.ವಿ. ನಾರಾಯಣ ರಾವ್‌ ಅವರ ಪೋಷಣಾ 
ವಲಯದೊಳಕ್ಕೆ ಪ್ರವೇಶ ಮಾಡಿದ್ದು. 

ವೈ. ವಿ. ಅಸಾಧಾರಣ ಪಂಡಿತ: ಸುಸಂಸ್ಕೃತ ನಿಖರ ವ್ಯಕ್ತಿ. ಸಾಮಾಜಿಕ 
ಜವಾಬ್ದಾರಿಯೆನ್ನುವುದು ವೈಜ್ಞಾನಿಕ ಸಾಮರ್ಥ್ಯದಿಂದ ಹದಗೊಂಡಿರಬೇಕು ಎಂದು 
ನಂಬಿದ ಕಳಕಳಿಯ ಮನುಷ್ಯ ಆತ. ಅವರಿಗೆ ಕಲಕತ್ತಾವನ್ನು- ಅದರಲ್ಲೂ ನಕ್ಸಲೈಟರ 
ಕಾಲದ ಕಲಕತ್ತಾವನ್ನು - ಕಂಡರಾಗುತ್ತಿರಲಿಲ್ಲ. ಅದು "ಬಾಬುಶಾಹಿ' ರಮ್ಯ 
ಭ್ರಮೆಯೆಂದೂ, ಅಲ್ಲಿ ಕಾರಕೂನರ ಯೋಗ್ಯತೆಯವರೆಲ್ಲ ಚೆಗುವಾರನ ಪಾತ್ರ 
ಧರಿಸಿದ್ದಾರೆಂದೂ, ಅದು ಸೆಕ್ರಟೆರಿಯೆಟ್ಟಿನ ಸನಿಹದಲ್ಲೇ ನಡೆಯುವ ಕ್ರಾಂತಿಯೆಂದೂ 
ಅವರು ಹೇಳುತ್ತಿದ್ದರು. ಅಂಥ"ಭಯಂಕರ ಹಿನ್ನೀರಿನನಗರ' ಕಲಕತ್ತದಿಂದ ಬೇಸತ್ತು 
ಅವರು ಅಸ್ಸಾಮಿನ ಕೇಂದ್ರಕ್ಕೆ ವರ್ಗಮಾಡಿಸಿಕೊಂಡಿದ್ದರು. ಅಲ್ಲೇ ಅವರು ಜೀವ 
ವೈವಿಧ್ಯತೆಯ ಬಗೆಗಿನ ತಮ್ಮ ಅಸಾಧಾರಣ ಸಂಶೋಧನಾ ವರದಿಗಳನ್ನು ತಯಾರಿಸಲು 
ಆರಂಭಿಸಿದ್ದು. 

ರಾವ್‌ ಅವರಿಗೆ, ಭಾರತದ ಪ್ರಕೃತಿಯೇ ಒಂದು ಹಬ್ಬ. ಪರಿಸರ 
ಶಾಸ್ತ್ರವೆನ್ನುವುದು ಒಂದು ರಾಜಕೀಯ ವಿಜ್ಞಾನ; ಪರಿಸರ ಶಾಸ್ತ್ರದ ರಾಜಕೀಯಗುರಿ 
ಬೇಸಾಯವನ್ನು ಒಂದು ಜೀವನಕ್ರಮವಾಗಿ ಉಳಿಸಿಕೊಳ್ಳುವುದು - ಎಂದವರು 
ಭಾವಿಸಿದ್ದರು. "ಅಕ್ಕಿ ಎನ್ನುವುದು ಜೀವನದ ಒಂದು ದಾರಿಯಲ್ಲ. ಅದೇ ಜೀವನ. 
ಯಾರಿಗೆ ಅಕ್ಕಿ, ತೆಂಗು ಅಥವಾ ಬಿದಿರು ಅರ್ಥವಾಗುವುದು ಸಾಧ್ಯವಿಲ್ಲ ವೋಅವರಿಗೆ 
ಭಾರತವೂ ಅರ್ಥವಾಗಲಾರದು' ಎಂದವರು ಹೇಳುತ್ತಿದ್ದರು. ಸರ್ಕಾರವು 
ಹಸಿರುಕ್ರಾಂತಿಯ ತಂತ್ರವನ್ನು ಅನುಸರಿಸ ಹೊರಟಾಗ ಅವರು ಗಾಬರಿಗೊಂಡಿದ್ದರು; 
೫೦ರ ದಶಕದ ಭಾರತದ ಕೃಷಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ರಾಕ್‌ 
ಫೆಲ್ಲರ್‌ ಫೌಂಡೇಶನ್ನಿಗೆ ಅರ್ಥವಾಗುವುದಕ್ಕಿಂತ ಹಚ್ಚು ಪ್ರತಿಭಾಶಾಲಿಯಾದದ್ದು 
ಎಂಬುದು ಅವರ ನಂಬಿಕೆಯಾಗಿತ್ತು. ಪ್ರಸ್ತುತ ಐ.ಎ.ಆರ್‌.ಐ - ಇಂಡಿಯನ್‌ 
ಅಗ್ರಿಕಲ್ಚರಲ್‌ ರಿಸರ್ಚ್‌ ಇನ್‌ಸ್ಟಿ ಟ್ಯೂಟ್‌ - ನಲ್ಲಿ ಇರುವ ವಿಜ್ಞಾನಿಗಳೆಲ್ಲ 
"ಬೋರ್ಲಾಗನ ಬಾಯ್‌ಸ್ಕೌಟುಗಳು' ಎಂ ಅದು "ಮೂರನೆಯ ದರ್ಜೆ 
ಅಮೇರಿಕನ್ನರ ಕಟ್ಟಕಡೆಯ ಶಾಲೆ' ಎಂದೂ ಅವರು ಲೇವಡಿ ಮಾಡುತ್ತಿದ್ದರು. 
ಒಮ್ಮೆಯಂತೂ ಅದನ್ನು ಬೌದ್ಧಿಕ ಕೆಂಪುದೀಪದ ಪ್ರದೇಶ ಎಂದುಬಿಟ್ಟಿದ್ದರು. ಆದರೆ, 
೭೦ರ ದಶಕದ ಆರಂಭದಲ್ಲಿ ಜನ ಅವರನ್ನು ಒಬ್ಬ ತಲೆತಿರುಕ ಎಂಬಂತೆ ನೋಡಿ 
ನಗುತ್ತಿದ್ದರು. ಕೃಷಿ ಭವನದ ದೊಣ್ಣೆನಾಯಕರಿಗೆ ಅವರು ದೂರದ ಅಸ್ಸಾಮಿನಲ್ಲಿರುವ 


೪೮ 


ನಿರುಪದ್ರವಿ ಭಿನ್ನ ಸ್ನಮತೀಯ ಎಂದು ಕಂಡಿರಬೇಕು. 

ನಾರಾಯಣ ರಾಯರೇ ನನಗೆ ನನ್ನ ಮೊದಲ ಸಂಶೋಧನಾ ಕಾರ್ಯವನ್ನು 
ವಹಿಸಿದ್ದು. ಅವರು ನನಗೆ ಬಿದಿರಿನ ವಿಷಯ ಹೇಳಿದರು; ಹೇಳಿದವರೇ ಅದನ್ನು 
"ಗ್ರಾಸ್‌' ಎಂದು ಕರೆಯಬೇಡ, "ಅದು ಇಂಗ್ಲಿಷ್‌ ಹೆಗ್ಗಡತಿಯರು ಬಳಸುವ ಶಬ್ದ' 
ಎಂದು ಅಪ್ಪಣೆ ಮಾಡಿದರು. 

ಬಿದಿರನ್ನು ಕುರಿತು ಅಭ್ಯಾಸಮಾಡಬೇಕಲ್ಲ ಎಂದು ನನಗಾಗ ತೀವ್ರ 
ಉತ್ಸಾಹಭಂಗವಾಗಿತ್ತು. ಆದರೆ ರಾವ್‌ ನಾನು ಅದೇಕೆಲಸ ಮಾಡಬೇಕೆಂದು ಒತ್ತಾಯ 
ಮಾಡಿದರು. ಎಲ್ಲರೂ ಅಮೇರಿಕಾದ ಕಡೆಗೆ ನೋಡುತಿ ಶಿರುವುದರಿಂದಲೇ ಭಾರತೀಯ 
ವಿಜ್ಞಾನದಲ್ಲಿ ಬಾಲಸರಸ್ವತಿಯರು ಹುಟ್ಟುತ್ತಿಲ್ಲ-ಎಂದವರು ಗುಡುಗಿದ್ದರು. ಅವರ 
ವ್ಯಕ್ತಿತ್ವಕ್ಕೆ ವಿಶಿಷ್ಟವಾದ ಸಿಟ್ಟು ಅದು. ಅವರು ಯಶಸ್ವೀ ಭಾರತೀಯ ವಿಜ್ಞಾ ನಿಗಳನ್ನು 
ಎರಡು ಗುಂಪಾಗಿ ವರ್ಗಿಕರಿಸಿದ್ದರು- ರುಕ್ಮಿಣಿ ಅರುಂಡೇಲ್‌ಗಳು ಮತ್ತು 
ಬಾಲಸರಸ್ವತಿಗಳು. ಮೊದಲಗುಂಪಿನವರು ನಿಖರ, ನಿಶ್ಚಲ ಮತ್ತು ಜೀವಹೀನರು. 
ಎರಡನೆಯ ಗುಂಪಿನವರು ಉಸಿರಾಡುವ, ಜಗಳಾಡುವ, ಬೆಳೆಸುವ, ಅನ್ವೇಷಿಸುವ 
ಪ್ರವೃತ್ತಿಯವರು; ಮಣ್ಣಿನ ಗುಣವಿರುವಂಥವರು. ಎಫ್‌.ಆರ್‌. ಎಸ್‌ನ ಎಂ.ಎಸ್‌. 
ಸ್ವಾಮಿನಾಥನ್‌, ಅವರ ಪ್ರಕಾರ ಅರುಂಡೇಲ್‌; ರಸಾಯನಸಾಶ್ವಜ್ಞ ಸಿ.ವಿ. ಶೇಷಾದ್ರಿ 
ಬಾಲಸರಸ್ವತಿ. 

ಸಸ್ಯ ಪ್ರಭೇದಗಳ ವೈವಿಧ್ಯವು ರಾವ್‌ ಅವರಿಗೆ ಮೋಡಿ ಮಾಡಿತ್ತು. " ನಲವತ್ತು 
ಸಾವಿರ ಜಾತಿಯ ಭತ್ತದ ತಳಿಗಳು; ಅರ್ಥಾತ್‌, ಪ್ರಕೃತಿಯಿನ್ನೂ ಮನುಷ್ಯನನ್ನು ನೋಡಿ 
ದಣಿದಿಲ್ಲ, ಭಾರತದಲ್ಲಂತೂ ಖಂಡಿತಾ ದಣಿದಿಲ್ಲ' ಎಂದವರು ಉದ್ಗರಿಸುತ್ತಿದ್ದರು. 
ಜೆ.ಬಿ.ಎಸ್‌.ಹಾಲ್ದೇನ್‌ನನ್ನು ಓದು ಎಂದು ನನಗವರು ಒತ್ತಾಯಿಸಿದರು. "ಭಯಾನಕ 
ಮನುಷ್ಯ, ಆದರೆ ಚೆಂದದ ವಿಜ್ಞಾನಿ. ಆತ, ಕೊಂಬಿಗೂ ಬಾಲಕ್ಕೂ ಬೀಜಕ್ಕೂ ಇರುವ 
ಸಂಬಂಧವನ್ನು ಗುರುತಿಸಿದ್ದಾನೆ. ಆತನನ್ನು ಓದು. ಆತ ನವಿಲಿನ ಪುಚ್ಚದ ಬಗ್ಗೆ ಬರೆದ 
ಲೇಖನ ಓದಿದ್ದೀಯೇನು? ಅಂಥದು ಇನ್ನೊಂದಿಲ್ಲ.' ಅನ್ನುತ್ತ ರಾವ್‌ ಅದು ಒಂದು 
ಮಹಾಪುರಾಣವೆಂಬಂತೆ ಅದರ ಸಾಲುಗಳನ್ನು ಉದ್ಧ ರಿಸತೊಡಗುತ್ತಿದ್ದರು. 

ಅಂಥ ವಿಕ್ಷಿಪ್ತನ ಜತೆ ಬದುಕುವಾಗ, ಆತನ ಭಾವೋನ್ಮಾ ದಗಳು ನಿಮಗೂ 
ಕೊಂಚ ಹತ್ತಿಕೊಳ್ಳುತ್ತವೆ. ನೀವು ಆತನ ಕನಸುಗಳನ್ನು ಬದುಕತೊಡಗುತ್ತೀರಿ. 
ನಾಯಿಯ ಜತೆ ಬದುಕಿದ ಹಾಗೆ ಅದು. ನಾಯಿಯ ಜತೆಗಿರುವವರಿಗೆಲ್ಲ ಒಂದಿಷ್ಟು 
ನಾಯಿತನ ಹತ್ತಿಕೊಳ್ಳುತ್ತದೆ; ಹೆಂಡತಿಯರು ಅದನ್ನು ಗಮನಿಸುತ್ತಾರೆ. ಹೀಗೆಯೇ, 
ನಾನೂ ಬಿದಿರಿನ ಕನಸು ಕಾಣಲಿಕ್ಕೆ ಆರಂಭಿಸಿದೆ. 


೪೯ 


ವಿಚಿತ್ರವೆಂದರೆ, ಬಿದಿರನ ಬಗ್ಗೆ ಅವರು ನನಗೆ ಓದಲು ಕೊಟ್ಟ ಮೊದಲನೆಯ 
ಪುಸ್ತಕ ಆಗ್ನಸ್‌ ಆರ್ಬರ್‌ಳ - ಗ್ರಾಸಸ್‌. ಸಸ್ಯಶಾಸ್ತ್ರದ ಬಗ್ಗೆ ನಿಮಗೆ ಪ್ರೀತಿ 
ಹುಟ್ಟಬೇಕಾದರೆ ನೀವು ಜರ್ಮನ್ನರ ಅಥವಾ ಅಮೇರಿಕನ್ನರ ಪುಸ್ತಕಗಳಿಂದ 
ಆರಂಭಿಸಕೂಡದು. ಜರ್ಮನ್ನರ ಬರವಣಿಗೆ ತಾಂತ್ರಿಕ ಕೈಪಿಡಿಯ ಹಾಗಿರುತ್ತದೆ; 
ಈಚಿನ ಅಮೇರಿಕನ್‌ ಪರಿಸರ ಬರಹಗಳಲ್ಲಿ ಆಕರ್ಷಕ ಸಂವಹನೆಯ ಗುಣ ಇದ್ದರೂ 
ಅವರಿನ್ನೂ ಬರೆಯುವುದನ್ನು ಕಲಿಯುತ್ತಿದ್ದಾರೆ. ಸಸ್ಯಶಾಸ್ತ್ರಜ್ಞರಿಗೆ - ಪ್ರೀತಿ 
ಭೂತಗನ್ನಡಿ ಮತ್ತು ಒಂದು ಜತೆ ಗಟ್ಟಿಯಾದ ಬೂಟು - ಇವು ಮೂರೂ ಪ್ರಾಥಮಿಕ 
ಅಗತ್ಯಗಳು. ಇಂಗ್ಲಿಷ್‌ ಸಸ್ಯ ಶಾಸ್ತ್ರಜ್ಞರಿಗೆ - ಅದರಲ್ಲೂ ಆಗ್ನೆಸ್‌ ಅರ್ಬರ್‌ಗೆ ಇವು 
ಮೂರೂ ಇವೆ. ಆಕೆ ಅಚ್ಚ 'ರಿಯಾಗುವಷ್ಟು ಸರಳವಾಗಿ ಬರೆಯುತ್ತಾಳೆ; ಆದರೆ 
ವಿವರಗಳನ್ನು ಗ್ರಹಿಸುವುದರಲ್ಲಿ ಆಕೆಗೆ ಶೇಕಸ್ಪಿಯರನಕಕಿವಿಯಿದೆ; ಮತ್ತು ಗಯಟೆಯ 
ಕಣ್ಣಿದೆ. 

ಸರಿ, ಮುಂದಿನ ಇಪ್ಪತ್ತು ವರ್ಷಗಳನ್ನು ನಾನು ಬಿದಿರನ ಬಗ್ಗೆ ಅಭ್ಯಾಸ ಮಾಡುತ್ತ 
ಕಳೆದೆ. ಆ ಕಾಲವನ್ನು ನಾನು ಹೇಗೆ ವರ್ಣಿಸಲಿ? ಅದು ಅಭೂತಪೂರ್ವ. ಆದರೆ 
ಅಷ್ಟೇ ನಿತ್ಯಸಾಧಾರಣವೂ ಹೌದು. ' 

ಬಿದಿರು ಅಡಿಗೆಯ ಪುಸ್ತಕಗಳ ಸಾಮಗ್ರಿ. ಅದು ಬಡವರ ನೀರಿನ ಕೊಳವೆ. 
ಅದು ಪೀಠೋಪಕರಣ, ಕರಕುಶಲ ವಸ್ತುಗಳ ಮೂಲವಸ್ತು. ಅದು ಶೋಷಣೆಯ 
ಸಾಧನವೂ ಹೌದು - ಅದನ್ನು ಭಾರತದ ಕಾಗದದ ಕಾರ್ಯಾನೆಗಳೆಂಬ ಕೊಳ್ಳೆಕಾರರಿಗೆ 
ಸೋಡಿಯ ಬೆಲೆಯಲ್ಲಿ ಮಾರಿದಾಗ. ಏಕಕಾಲದಲ್ಲಿ ಅದೊಂದು ಪಾಕ ಪದಾರ್ಥ 
ಮತ್ತು ವಿಶ್ವ ವಿಸ್ಮಯ. ಆರ್ಥಿಕ ಸಸ್ಯಶಾಸ್ತ್ರವು ಅದರ ವಿಸ್ಮಯಗುಣವನ್ನು ಕಳಚಿ ಅದರ 
ಮಾರುಕಟ್ಟೆ ಉಪಯೋಗಗಳನ್ನಷ್ಟೇ ಪಟ್ಟಿ ಮಾಡುತ್ತದೆ. ಹಾಗಿದ್ದರೂ ಆ ಸಸ್ಯದಲ್ಲಿ 
ಒಂದು ನಿಗೂಢ ರಹಸ್ಯವಿದೆ; ಆ ರಹಸ್ಯದ ಜಾಡು ಹಿಡಿಯಲಿಕ್ಕೆ ಹಲವು ವರ್ಷಗಳೇ 
ಹಿಡಿದಿವೆ. ಅಷ್ಟಾದರೂ ಅದರ ರಹಸ್ಯಗಳೆಲ್ಲ ಇನ್ನೂ ಬಯಲಾಗಿಲ್ಲ. ಬಿದಿರೆನ್ನುವ 
ಈ ನಿತ್ಯವಸ್ತುವು ಉಷ್ಣವಲಯದ ಹಲವು ನಿಗೂಢಗಳಲ್ಲಿ ಒಂದು. 

ಮೂಲತಃ ಎರಡು ರೀತಿಯ ಬಿದಿರಿನ ಜಾತಿಗಳಿದ್ದಾವೆ. ಮೊದಲ ಗುಂಪಿನ 
ತಳಿಗಳು ಪ್ರತಿವರ್ಷ ಹೂಬಿಟ್ಟು ಹಣ್ಣಾಗುವಂಥವು. ಇಂಥ ತಳಿಗಳು ಸಾಧಾರಣವಾಗಿ 
ಇಂಡೋ ಏಶಿಯಾದ ಉಷ್ಣವಲಯದ ಆಚೆಗೆ ಮಾತ್ರ ಇರುವಂಥವು. ಇನ್ನೊಂದು 
ಗುಂಪಿನ ಬಿದಿರುಗಳೇನಿದ್ದಾವೆ ಅವು ಉತ್ಸವ ಗುಣವುಳ್ಳವು; ಅವೇ ಪ್ರಸ್ತುತ ಕಥಾನಕದ 
ನಾಯಕ ಮತ್ತು ಪ್ರತಿನಾಯಕರು. ಈ ಬಿದಿರು ಪ್ರತಿ ವರ್ಷ ಹೂಬಿಡುವುದಿಲ್ಲ. 
ಸಸ್ಯಸಾಸ್ತ್ರದ ಪರಿಭಾಷೆಯಲ್ಲಿ ಹೇಳುವುದಾದರೆ ಇವು "ಏಕಕಾಲಕ್ಕೆ ಫಲಿತವಾಗುವ ' 


೫೦ 


ತಳಿಗಳು. ಹೀಗೆ ದೀರ್ಫ್ಥ ಕಾಲಮಾನದ ಬಳಿಕ ಒಂದು ಗುಂಪಿನ ಎಲ್ಲ ಸಸ್ಯಗಳೂ 
ಒಟ್ಟಗೇ ಬೀಜನಿರ್ಮಾಣ ನಡೆಸುವ ಪ್ರಕ್ರಿಯೆಗೆ ವಿಜ್ಞಾನದ ಭಾಷೆಯಲ್ಲಿ " ಮಾಸ್ಟಿಂಗ್‌' 
ಎಂಬ ಹೆಸರಿದೆ. ವಸಾಹತುಶಾಹಿ ಭಾಷೆಯಲ್ಲಿ ಈ ಪ್ರಕ್ರಿಯೆಯನ್ನು ಆಲಂಕಾರಿಕವಾಗಿ 
ಒಗ್ಗೂಡಿ ಹೂಬಿಡುವ ಕ್ರಿಯೆಯೆಂದು ವರ್ಣಿಸಲಾಗಿತ್ತು. ಆ ವರ್ಣನೆಯೂ ಸರಿ. 
` ಯಾಕೆಂದರೆ ಬಿದಿರು ಹೂಬಿಟ್ಟರೆ ಹಲವು ನೂರು-ಸಹಸ್ರ ಚದರ ಮೈಲಿಗಳಷ್ಟು ವಿಸ್ತಾರ 
ಹೂವಿನ ಹಾಸನ್ನೇ ನಿರ್ಮಿಸಿಬಿಡುತ್ತದೆ. ಇವತ್ತಿನ ವಿಜ್ಞಾನಕ್ಕೆ ಇಂಥ ಪ್ರಕ್ರಿಯೆಗಳ 
ಬಗ್ಗೆ ಅಷ್ಟೇನೂ ಕುತೂಹಲವೇ ಇಲ್ಲ. ಯಾಕೆಂದರೆ ಈ ವಿಜ್ಞಾನ ಸಂಭವಿಸುವುದು 
ಕಿಟಕಿಗಳೇ ಇಲ್ಲದ ಪ್ರಯೋಗ ಶಾಲೆಗಳಲ್ಲಿ. 

ಇಂಥ ಆಸಕ್ತಿಯ ಪ್ರಸ್ತಾಪ ಬಂದಾಗಲೆಲ್ಲಾ ನನಗೆ ಹಳೆಯ ವಸಾಹತುಶಾಹಿ 
ಯುಗದ ಕ್ಷೇತ್ರವರದಿಗಳು ನೆನಪಿಗೆ ಬರುತ್ತವೆ. ಈ ವರದಿಗಳಲ್ಲಿ ಇವತ್ತು ಕಾನ್ರಾಡನ 
ಅಥವಾ ಕೂರ್ಬೆಯ ಅಧಿಕಾರ - ಭ್ರಷ್ಟಾಚಾರಗಳ ವಾಸನೆ ನಮಗೆ ಕಂಡೀತು. 
ಯಾಕೆಂದರೆ ನಾವಿವತ್ತು ಎಲ್ಲವನ್ನೂ ಪೌರ್ವಾತ್ಯವಾದಿ-ಓರಿಯೆಂಟಲಿಸ್ಟ್‌ - ಕಥನದ 
ಭಾಗವಾಗಿಯೇ ನೋಡುವುದನ್ನು ರೂಢಿಸಿಕೊಂಡಿದ್ದೇವೆ. ಆದರೆ ಈ ಕ್ರಿಶ್ಚಿಯನ್‌ ' 
ಮನಸ್ಸನ್ನು ಕತ್ತರಿಸಿ ನೋಡಿ, ನಿಮಗೆ ಅದರೊಳಗೆ ಆದಿವಾಸಿ ಜಾನಪದ ಕತೆಗಳು 
ಕಾಣಸಿಗುತ್ತವೆ. ಅವರ ಸಸ್ಯಶಾಸ್ತ್ರಕ್ಕೆ ಯಾವತ್ತೂ ಮಾನವಶಾಸ್ತ್ರದ ಒಂದು ಬೆಳ್ಳಿಯ 
ಅಂಚು ಇದ್ದೇ ಇತ್ತು. ಇವತ್ತು ನಮ್ಮ ವಿಜ್ಞಾನಿಗಳು ಹೆಚ್ಚು ಸಮರ್ಪಕವೂ ನಿಖರವೂ 
ಆಗಿದ್ದಾರೆ; ವಸಾಹತುಶಾಹಿ ವಾಸನೆ ತಾಗಿದರೆ ಎಲ್ಲಿ ತಮ್ಮ ಶುಚಿತ್ವ ಹಾಳಾಗು 
ತ್ತದೆಯೋ ಎಂದು ಭಯಗೊಳ್ಳ್ಳುತ್ತಾರೆ. ಆದರೆ, ಪ್ರಪಂಚದಾದ್ಯಂತ ಕೆಲವು ಸಸ್ಯಗಳು 
ಗತಿಸಿಯೇ ಹೋಗುತ್ತಿರುವಾಗ ಇಂಥ ಜಾನಪದ ಕಥಾನಕಗಳಾದರೂ ಅವುಗಳ 
ನೆನಪನ್ನು ಅಷ್ಟಿಷ್ಟು ಉಳಿಸಿಯಾವು ಎಂಬುದು ಅವರ ಗಮನಕ್ಕೆ ಬರುವುದಿಲ್ಲ. 

ಹಳೆಯ ವಸಾಹತುಶಾಹಿ ಅಭ್ಯಾಸಕಾರರಿಗೆ, ಬಿದಿರಿನ ಈ ಹೂಬಿಡುವ ಕ್ರಿಯೆ, 
ಒಂದು ಪವಾಡ ಸದೃಶ ಘಟನೆಯಾಗಿತ್ತು ; ಇದನ್ನವರು ಪದೇ ಪದೇ ದಾಖಲಿಸುತ್ತ 
ಬಂದಿದ್ದಾರೆ. ಕೆಲವರು ಇದಕ್ಕೆ ಕಾರಣ ಹುಡುಕುವ ಗೋಜಿಗೆ ಹೋಗಿಲ್ಲ; ಇನ್ನು : 
ಕೆಲವರು ಇದನ್ನು ಕ್ರಮವಾಗಿ ಅಭ್ಯಾಸಮಾಡಿದ್ದಾರೆ. ಆದರೆ ಬಿದಿರಿನ ಬಗ್ಗೆ ಬಂದ ಈ 
ಇಡೀ ಅಭ್ಯಾಸ ಸರಣಿ - ಬೇಕರ್‌, ಬ್ಲಾನ್‌ಫರ್ಡ್‌, ಬ್ಲಾಟರ್‌, ಬ್ರಾಡ್ಜೀ, ಬ್ರಾಂಡಿಸ್‌ 
ಮತ್ತು ಬೂರ್ದಿಲಾನ್‌ -ಓದಲಿಕ್ಕೆ ಸ್ವಾರಸ್ಯಕರವಾಗಿದೆ. ಇದೇ ಬರವಣಿಗೆಯ ನೆರಳು 
ಮುಂದಿನ ಅಭ್ಯಾಸಕಾರರಾದ ಫಾದರ್‌ ಸಂತಪು ಮತ್ತು ಚಟರ್ಜಿಯವರಲ್ಲಿ 
ಮುನ್ನಡೆದು ೧೯೬೭ರಲ್ಲಿ ಡೇನಿಯಲ್‌ ಜಾಂರುನ್‌ನ ಬರಹದಲ್ಲಿ ಒಂದು ಘಟ್ಟಕ್ಕೆ 
ತಲುಪುತ್ತದೆ. ಜಾಂರುನ್‌ನ ವರದಿಯಲ್ಲಾಗಲೇ ಸಿಟ್ಟು ಮತ್ತು ದುಃಖಗಳೆರಡೂ 


೫೧ 


ಕಾಣಿಸಿಕೊಳ್ಳತೊಡಗುತ್ತವೆ. ಕಾರಣ, ಅಷ್ಟರಲ್ಲಾಗಲೇ ಈ ಬಿದಿರು ಹೂಬಿಡುವ ಕ್ರಿಯೆ 
ಅಪರೂಪ - ಅಪೂರ್ವವಾಗತೊಡಗಿದೆ. ಪ್ರಪಂಚದಾದ್ಯಂತ ಇಂಥ ಬಿದಿರಿನ 
ಮೂಲಸ್ಥಾನಗಳೆಲ್ಲ ನಾಶವಾಗುತ್ತಿರುವುದೆ ಇದಕ್ಕೆ ಕಾರಣವಿದ್ದೀತು ಎಂಬ 
ಊಹೆಯನ್ನೂ ಜಾಂರುನ್‌ ಮಾಡುತ್ತಾನೆ. 

ಮಿಜೋರಾಂನಲ್ಲಿ ನಡೆದದ್ದೂ ಇದೇ. ಸಮಸ್ಯೆಯ ಮೊದಲ ಸೂಚನೆಗಳು ಬರೀ 
ಗಾಳಿ ಸುದ್ದಿಯ ಹಾಗೆ ಕಾಣಿಸಿಕೊಂಡವು. ಮುದುಕಿಯರ ಬೀದಿ ಮಾತುಗಳಲ್ಲಿ ವಾರದ 
ಸಂತೆಯ ಸಂಭಾಷಣೆಯಲ್ಲಿ ಇದು ಬಿದಿರಿನ ವರ್ಷ ಎಂಬ ಪ್ರಸ್ತಾಪ ಕೇಳತೊಡಗಿತು. 
ರಾಜಧಾನಿ ಐಜ್ವಾಲ್‌ನಲ್ಲಾಗಲೀ ದೆಹಲಿಯಲ್ಲಾಗಲೀ ಯಾವುದೇ ಅಧಿಕಾರಿ ಇದನ್ನು 
ಗಂಭೀರವಾಗಿ ಗಮನಿಸಲಿಲ್ಲ. ಅಧಿಕಾರಿಗಳು ದೈವಬಿಡಿಸುವ ಪಾತ್ರಿಗಳಂತಲ್ಲ; 
ಅವರಿಗೆ ಗಾಳಿಸುದ್ದಿಯ ಸಂಗೀತ ಕೇಳುವುದಿಲ್ಲ. ಪತ್ರಿಕೆಯ ಭಾನುವಾರದ 
ಪುರವಣಿಯೊಂದು ಈ ಗಾಳಿ ಸುದ್ದಿಯ ಭಯದ ಬಗ್ಗೆ ಹಾಸ್ಯಮಾಡಿತು; " ಅರ್ಧ ಹೆಗ್ಗಣ 
ಅರ್ಧ ಹಕ್ಕಿಯಂತಹ ಹೊಸ ರಾಕ್ಷಸ' ನೊಬ್ಬ ಲುಶಾಯ್‌ ಸಮುದಾಯವನ್ನು 
ಆಕ್ರಮಿಸಬರುವ ಈ ವಾರ್ತೆಯು ಎಂ.ಎನ್‌.ಎಫ್‌ನ ಚಿಲ್ಲರೆ ಅಪಪ್ರಚಾರವೆಂದು 
ಸಾರಿತು. ಆಶ್ಚರ್ಯದ ಸಂಗತಿಯೆಂದರೆ, ದೆಹಲಿಗೆ ಪ್ರಾಯಶಃ ಅರಿವಿರಲಿಲ್ಲ - 
ಮಿಜೋರಾಮ್‌ ಭಾರತದ ಅತ್ಯಂತ ಅಕ್ಷರಸ್ಥ ರಾಜ್ಯಗಳಲ್ಲೊಂದು ; ಗ್ರಾಮೀಣ ಮಹಿಳಾ 
ಅಕ್ಷರಸ್ಥರು ಅತ್ಯಧಿಕ ಸಂಖ್ಯೆಯಲ್ಲಿರುವ ರಾಜ್ಯ ಅದು. 

ವೈ.ವಿ. ಮಾತ್ರ ಆಗ ಬಿರುಗಾಳಿಯ ಸೂಚನೆಯರಿತ ಹಕ್ಕಿಯ ಹಾಗೆ 
ತಳಮಳಗೊಂಡಿದ್ದರು. ಇದು ಪ್ರಾಯಶಃ ಮೂಲಿ ಬಿದಿರು (ಮೆಲೋಕನ್ನಾ 
ಬಾಂಬುಸ್ಕೆಡಿಸ್‌) ಹೂಬಿಡುವ ವರ್ಷವಿರಬೇಕು; ಮೂವತ್ತೈದು ವರ್ಷಕ್ಕೊಮ್ಮೆ 
ಹೂಬಿಡುವ ತಳಿ ಅದು - ಅಂದರು ಅವರು. 
ಕ ಅದಾಗಿ ಕೆಲವೆ ಸಮಯದಲ್ಲಿ ವೈ.ವಿ. ನಿವೃತ್ತರಾದರು; ಆಮೇಲೆ ಕೆಲವು 
ತಿಂಗಳು ಅವರು ಮಧುರೈನ ಕಾಮರಾಜ್‌ ಯುನಿವರ್ಸಿಟಿಯಲ್ಲಿ ಚಂದ್ರಶೇಖರನ್‌ರ 
ಕ್ರೊನೋ ಬಯಾಲಜಿ ತಂಡದೊಂದಿಗೆ ಇದ್ದರು. ಅಲ್ಲಿಯ ಕ್ಷಣಕ್ಷಣವನ್ನೂ 
ಖುಷಿಯಿಂದ ಅನುಭವಿಸುತ್ತ ಅವರು ನನಗೊಂದು ಕಾಗದ ಬರೆದಿದ್ದರು. "ರಾಮನ್‌ 
ಭಾರತೀಯ ಭೌತಶಾಸ್ತ್ರದಲ್ಲಿ ಸಾಧಿಸಿದ್ದನ್ನು ಸಸ್ಯಶಾಸ್ತ್ರಜ್ಞ ನೂಮಾಡುವ ಕಾಲವೊಂದು 
ಬರಬೇಕು. ನಮಗೀಗ ಸಸ್ಯಶಾಸ್ತ್ರದ ಗುರುಕುಲವೊಂದು ಅಗತ್ಯವಾಗಿದೆ' ಎಂಬ ಕನಸು 
ಆ ಪತ್ರದಲ್ಲಿ ಸೂಚಿತವಾಗಿತ್ತು. 

ಬಿದಿರು ಹೂಬಿಡುವಮೊದಲ ವರದಿಗಳು ಬಂದಿದ್ದು ನಿವೃತ್ತ ಪ್ಲಾಂಟರ್‌ಗಳಿಂದ 
ಮತ್ತು ಮಕ್ಕಳಿಂದ. ಜತೆಗೇ, ಬಹುಸಂಖ್ಯೆಯ ಹಂದಿಗಳೂ ಹಕ್ಕಿಗಳೂ ಊರುಬಿಟ್ಟು 


೫೨ 


ಗುಳೇ ಹೋಗುತ್ತಿವೆ ಎಂಬ ಸುದ್ದಿಗಳು ಕೇಳಿದವು. ಪ್ರಕೃತಿಯಲ್ಲೆಲ್ಲೋ 
ಕಿಂದರಿಜೋಗಿಯ ಆಟ ಆರಂಭವಾಗಿತ್ತು. ಸೆಂಟರ್‌ ಫಾರ್‌ ಸೈನ್ಸ್‌ ಎಂಡ್‌ 
ಎನ್ವಿರಾನ್‌ಮಂಟ್‌-ಸಿ.ಎಸ್‌.ಇ.-ಯ ಪರಿಸರ ಶಾಸ್ತ್ರಜ್ಞರು ಇದಕ್ಕೆ ಕಾರಣ ಅಲ್ಲಿಯ 
ಸೆಂಟ್ರಲ್‌ ರಿಸರ್ವ್‌ ಫೋರ್ಸ್‌ ಎಂದೂ ಅವರು ಎನ್‌.ಆರ್‌.ಐಗಳ ವಿಮಾನಗಳನ್ನು 
ಬಳಸಿ ಮಿಜೋರಾಂ ಕಾಡುಗಳಲ್ಲಿ ಎಲೆ ಉದುರಿಸಿ ಬಯಲು ಮಾಡುವ ಕಾರ್ಯಾ 
ಚರಣೆಗೆ ತೊಡಗಿದ್ದಾರೆ - ಎಂದೆಲ್ಲ ಹೇಳಿದರು. 

೧೯೯೫ರ ಮೇ ೩ರಂದು, ಸುಮಾರು ಎರಡು ಸಾವಿರ ಚದರ ಮೈಲಿಗಳ 
ವ್ಯಾಪ್ತಿಯ ಮೂಲಿ ಬಿದಿರು ಹೂ ಬಿಡಲಿಕ್ಕೆ ತೊಡಗಿತು. ಹಕ್ಕಿಗಳು ಹಂದಿಗಳೆಲ್ಲ ಆ 
ಜಾಗಕ್ಕೆ ಗುಳೇ ಹೊರಟವು. ಅದನ್ನೆಲ್ಲ ಸಮೀಕ್ಷೆ ಮಾಡುವುದೂ ಅಸಾಧ್ಯವಾಗಿತ್ತು. 
ವೀಕ್ಷಣೆಗೆ ಹೊರಟ ವಿಜ್ಞಾ _ನಿಗಳು ತಮ್ಮ ಮೇಲೆ ಹಣ್ಣುಗಳ ಮಳೆಯೇ ಸುರಿಯುತ್ತಿದೆ 
ಯೆಂದೂ ವಿಮಾನದ ಮೇಜು, ಮೋಜಣಿಮಾಪಕಗಳು ಹಣ್ಣುಗಳ ಹೊಡೆತಕ್ಕೆ 
ಅಪ್ಪಚ್ಚಿಯಾಗುತ್ತಿವೆಯೆಂದೂ ವರದಿಮಾಡಿದರು. 

ಬಿದಿರಿನ ಸಮಯ ಪ್ರಜ್ಞೆ ಅಸಾಧಾರಣವಾದದ್ದು. ಬಿದಿರಿನ ವಿವಿಧ ತಳಿಗಳಲ್ಲಿ 
ಅಡಗಿರುವ ಆಂತರಿಕ ಗಡಿಯಾರವನ್ನು ಯಾವ ಸಸ್ಮಶಾಸ್ತ ಕ್ರೃಜ್ಣನೂ ಇನ್ನೂ 
ಅರ್ಥಮಾಡಿಕೊಂಡಿಲ್ಲ. ಹವೆ, ಬೆಂಕಿ, ಪರಿಸರ ವೈಪರೀತ್ಯ ಏನಾದರಾಗಲಿ' ಪ್ರ 
ಸಮಯಪ್ರಜ್ಞೆ ಕೆಡುವುದಿಲ್ಲ. ಬೇರೆಬೇರೆ ತಳಿಗೆ ಅದರದ್ದೇ ಬಾವಾ ಇದೆ; 
ಕೆಲವಕ್ಕೆ ಅದು ಕೇವಲ ಹದಿನಾಲ್ಕು ವರ್ಷಗಳಾದರೆ ಕೆಲವು ತಳಿಗಳಲ್ಲಿ ಅದು 
ನೂರಿಪ್ಪತ್ತೈದು ವರ್ಷಗಳಷ್ಟು ದೀರ್ಥ. 

ಬಿದಿರು ಹೂಬಿಟ್ಟರೆ ಅದು ಹಬ್ಬಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಎಲ್ಲರಿಗೂಬಿದಿರಿನ 
ಮೇಲೆ ಪ್ರೀತಿ. ಹಳದಿ-ಹಸುರು ಬಣ್ಣದ ಬಿದಿರಿನ ಹಣ್ಣಿನಲ್ಲಿ ರುಚಿಯಾದ ತಿರುಳು, 
ಮೆದುವಾದ ಬಳಿ ಬೀಜಗಳು ಇರುತ್ತವೆ. ಕೆಲವೊಮ್ಮೆ ಈ ಹಣ್ಣು ಅಲ್ಲಲ್ಲಿ 
ಗುಂಪುಗುಂಪಾಗಿ ಬಿಟ್ಟರೆ ಒಮ್ಮೊಮ್ಮೆ ೯೫ ಸಹಸ್ರ ಚದುರಮೈಲಿಗಳಷ್ಟು ಒಮ್ಮೆಗೇ: 
ಬಿಡುತ್ತದೆ. ' ಈಗ ಅಂಥ ವಿಸ್ತಾರವನ್ನು ನಾವು ಊಹಿಸುವುದೂ ಅಸಾಧ್ಯ. 
'ಲುಷಾಯಿಯಲ್ಲಿ ಅದು ೨೦೦ ಚದರ ಮೈಲಿಗಳ ವಿಸ್ತಾರವಾದ ನಲಹಾಸಿನ ಹಾಗೆ 
ವ್ಯಾಪಿಸಿತ್ತು . ಪ್ರಾಣಿಗಳಿಗೆ ಆ ಹಣ್ಣು ಬಹು ಪ್ರೀತಿ, ಹಕ್ಕಿಗಳು ಅದಕ್ಕಾಗಿ ವಲಸೆ 
ಬರತಟಿ: ಜಾಂರುುನ್‌ ತನ್ನ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ತನಗೆ ಸಿಕ್ಕ 
ಹಕ್ಕಿ ಯೊಂದರ ಬಗ್ಗೆ ಬರೆದಿದ್ದಾನೆ; ಆ ಹಕ್ಕಿಯ ಹೊಟ್ಟೆ ಯಲ್ಲಿ ನಾನ್ನೂರಕ್ಕೂ ಹೆಚ್ಚು 
ಬೀಜಗಳು ಸಿಕ್ಕವಂತೆ. ಹೆಗ್ಗಣ - ಹಂದಿ - ಕೋಳಿಗಳು ಆ ಜಾಗವನ್ನೆಲ್ಲ ಜಾಲಾಡಿ 
ಇನ್ನಿಲ್ಲದಂತೆ ಹೊಟ್ಟೆ ಬಿರಿಸಿಕೊಳ್ಳುತ್ತವೆ. ಎಲ್ಲ ಪ್ರಾಣಿಗಳಿಗೂ ಭೂರಿಭೋಜನದ 


೫೩ 


ಹಬ್ಬ ಅದು. ಯಾವ ಕಿಂದರಿ ಜೋಗಿಯೂ ರಾ ಯಕ್ಷಿಣಿ ಅದು. ಇಂಥ 
ಸಂದರ್ಭದ ಕೆಲವು ವರದಿಗಳಲ್ಲಿ ೪೦ ರಿಂದ ೬೦ ಮಿಲಿಯನ್‌ ಹೆಗ್ಗಣಗಳು ವಲಸೆ 
ಬಂದಿದ್ದಾಗಿ ಅಂದಾಜು ಮಾಡಿದ್ದಾರೆ. ಆಗ ಆ ಪ್ರಾಣಿಗಳಿಗೆ ಎರಡೇ ಕೆಲಸ- ಊಟ 
ಮತ್ತು ಸಂತಾನೋತ್ಪತ್ತಿ. ಜತೆಗೆ, ಇಂಥ ಹೆಗ್ಗಣ ಸಮುದಾಯ ಆ ಸ್ಥಳದಲ್ಲಿ 
ರುವುದರಿಂದ ಆ ಭಾಗದಲ್ಲಿ ಆಗ ಇನ್ನೇನೂ ಬೆಳೆಯಲಾರದು. ಅಕ್ಕಿಯಿಂದ ಆರಂಭಿಸಿ 
ನೆಲದಡಿಯಲ್ಲಿ ಬೆಳೆಯುವ ಗಡ್ಡೆ ಗೆಣಸುಗಳವರೆಗೆ: ಆ ಭಾಗದಲ್ಲಿ ಬೆಳೆದದ್ದೆಲ್ಲ ಆಗ 
ನಾಶವಾಗುತ್ತದೆ. ಹಳ್ಳಿಗರು ಮನೆಬಿಟ್ಟು ಹೊರಡಬೇಕಾಗುತ್ತದೆ. ಹೆಗ್ಗಣ, ಹಂದಿ, 
ಹಕ್ಕಿಗಳು ತಿಂದಷ್ಟೂ ಅವುಗಳ ಸಂತಾನೋತ್ಪತ್ತಿಯ ಆವರ್ತನೆಕಡಿಮೆಯಾಗುತ್ತ 
ಹೋಗುತ್ತದೆ. "ಪಕ್ಷಿ ಸಮುದಾಯದ ಹಂದಿಗಳು' ಎಂದು ಕರೆಯಲಾಗುವ ಕೋಳಿಗಳು 
ಈ ಪ್ರಮಾಣದಲ್ಲಿ ಆಹಾರ ಸೇವಿಸಿದಾಗ ಅವು ಬೆದೆಗೆ ಬರುವ ಕಾಲ ೫೦ ದಿನಗಳಷ್ಟು 
ಕಡಿಮೆಯಾಗುತ್ತದೆ. ಹೀಗೆ ಹಂದಿ- ಹೆಗ್ಗಣ-ಹಕ್ಕಿ ಗಳು ಸಂಖ್ಯೆಯಲ್ಲಿ ವೃದ್ಧಿಸುತ್ತವೆ. 
ಪ್ರಕೃತಿಗೆ ಹಬ್ಬವಾಗಿದ್ದು ಅಂತಿಮವಾಗಿ ಮನುಷ್ಯನಿಗೆ ದಾ ಪರಿಣಮಿಸುತ್ತ ದೆ. 

ಇಂಥ ಬರದಿಂದ ಮಿಜೋರಾಮ್‌ ತತ್ತರಿಸಿತು. ಆದರೆ ದೆಹಲಿಗೆ ಅದು 
ಅರ್ಥವಾಗಲಿಲ್ಲ. ಮಿಜೋರಾಂನಲ್ಲಿ ಬರ ಮತ್ತು ಹಸಿವು ತಾಂಡವವಾಡುತ್ತಿದ್ದರೆ 
ಅದಕ್ಕೆ ಪ್ರತಿಯಾಗಿ ದೆಹಲಿಯು ಒಂದು ಸಮಿತಿಯನ್ನು ನೇಮಿಸಿ ಕೈತೊಳೆದುಕೊಂಡಿತು. 
ಸಮಿತಿಗಳು ಮಾಡುವುದೇನು? ಅವು ಅನುಮಾನಿಸುತ್ತ, ಎಳೆಯುತ್ತ, ಕಾಲಯಾಪನೆ 
ಮಾಡುತ್ತ ಕಡೆಗೂ ಹೆಚ್ಚೆಂದರೆ: ಮತ್ತಷ್ಟು ಸಂಶೋಧನೆಗಾಗಿ ಧನಸಹಾಯವನ್ನು 
ಮಂಜೂರು ಮಾಡುತ್ತವೆ. ಪತ್ರಿಕಾ ವರದಿಗಳು ಇದನ್ನು "ರಾಕ್ಷಸ ಬಿದಿರಿನ' 
ಉಪದ್ವ್ವಾಪವೆಂದು ವರ್ಣಿಸಿದವು. ಆದರೆ, ಅಂಥ ವರ್ಣನೆಗಳೇ ಎಷ್ಟು 
ವರ್ಣಮಯವಾಗಿದ್ದವೆಂದರೆ ಇದನ್ನು ನಿಭಾಯಿಸಲು ಇಂಡಿಯನ್‌ ನ್ಯಾಶನಲ್‌ ಸೈನ್ಸ್‌ 
ಅಕಾಡೆಮಿಯನ್ನೋ ಇಂಡಿಯನ್‌ ನ್ಯಾಶನಲ್‌ ಟ್ರಸ್ಟ್‌ ಫಾರ್‌ ಆರ್ಟ್‌ ಎಂಡ್‌ ಕಲ್ಚರಲ್‌ 
_ಹೆರಿಟೇಜ್‌ನಂತಹ ಸಂಸ್ಥೆಗಳನ್ನೋ ಕರೆಯಬೇಕಾದೀತು ಎನ್ನಿಸುವ ಹಾಗೆ. ಸರ್ಕಾರದ 
ಪ್ರತಿಕ್ರಿಯೆ ಯಥಾಪ್ರಕಾರದ್ದಾಗಿತ್ತು. ಅದು ಕೆಲವೊಮ್ಮೆ ಕಾರಕೂನನ ಹಾಗೆ ಕೆಲವೊಮ್ಮೆ 
ಮಾರವಾಡಿಯ ಹಾಗೆ ಪ್ರತಿಕ್ರಿಯಿಸುತ್ತ ಆಗಾಗ ಅಲ್ಲಲ್ಲಿ ನೂರಿನ್ನೂರು ರೂಪಾಯಿ 
ಬಟವಾಡೆ ಮಾಡಿ. ಫೈಲುಗಳನ್ನು ಫೈಸಲ್‌: ಮಾಡಿತು. ಮಿಜೋರಾಂನಲ್ಲಿ ನಡೆದ 
ಬಂಡಾಯಕ್ಕೆ ಈ ಬರ ಎನ್ನುವುದು ವಿಧಿ ವಿಧಿಸಿದ ಶಿಕ್ಷೆಯೋ ಎಂದು ಜನ 
ಭಾವಿಸಿಕೊಂಡರು. 


ಈ ಯಾವ ಕಾರಣವೂ ದೆಹಲಿಯ ನಿರ್ಲಕ್ಷಕ್ಕೆ ನೆಪವಾಗಲು ಸಾಧ್ಯವಿಲ್ಲ. 


ಪೀ್‌ 


ಕೆಲವೊಮ್ಮೆ ನನಗನಿಸಿದೆ- ದೆಹಲಿಯ ದರಬಾರಿಗೆ ಈ ಈಶಾನ್ಯ ಭಾಗವಿದೆ. ಅದು 


೫೪ 


ನಿಜವಾದ ನೆಲವೇ ಅಲ್ಲವೇನೋ - ಅಂತ. ಅವರಿಗೆ ಅದೊಂದು ಕಾಲ್ಪನಿಕ ಕ್ಷೇತ್ರ; 
ಕಾಲ್ಪನಿಕ ಜನಸಮೂಹ. ಅವರಿಗೆ ಮಿಜೋರಾಮ್‌ ನಿಜವಾಗತೊಡಗಿದು 
ಪ್ರತ್ಯೇಕತಾವಾದಿ ಚಳುವಳಿಯಿಂದಲೇ. ಆದರೆ ಆ ಚಳುವಳಿ ಆರಂಭವಾದ ಕೂಡಲೇ 
ದೆಹಲಿಯು ತನ್ನ ಭೂಮಿ ಅತಿಕ್ರಮಣವಾದ ಜಮೀನುದಾರನ ಹಾಗೆ ವರ್ತಿಸ 
ತೊಡಗಿತು. ಇದೆಲ್ಲದರಿಂದ ಉಗ್ರಾವತಾರ ತಾಳಿದ ವೈ. ವಿ. ಸಂದೇಶದ ಹಿಂದೆ 
ಸಂದೇಶಗಳನ್ನು ರವಾನಿಸಿದರು. ನಾನಾಗ ಅವರ ತಂತಿಗಳನ್ನು ಕಳಿಸುತ್ತಿದ್ದೆ. ನನಗೆ 
ನೆನಪಿದೆ, ಪರಿಸರ ಇಲಾಖೆಯ ವಿಶ್ವಕರ್ಮ ಎಂಬವರಿಗೆ ಅವರು ಕಳಿಸಿದ ಒಂದು 
ತಂತಿ ಸಂದೇಶ ಹೀಗಿತ್ತು- "" ದೆಹಲಿಗೆ ತಿಳಿಸಿ. ಬಿದಿರು ಹೂ ಬಿಡುತ್ತಿದೆ.'' ನನಗಾಗ 
ನಾನು ಗ್ರೀಕ್‌ ಯುದ್ಧಗಳ ಬಗ್ಗೆ ವರದಿ ಮಾಡುವ ಬೈರನ್ನನ ಸಹಾಯಕ ಅನ್ನಿಸಿತು. 
ಇದೆಲ್ಲಕ್ಕೂ ಪ್ರತಿಯಾಗಿ ಉತ್ತರ ಮಾತ್ರ ಮೌನ. ನಿರ್ಲಕ್ಷ ಳದ ನೀರವ ಅದು.... 
ದೆಹಲಿಯಲ್ಲಿ ಒಂದು ಸುದ್ದಿಯೂ ಏಳಲಿಲ್ಲ. ಒಬ್ಬ ಚಿಲ್ಲರೆ ವರದಿಗಾರನೂ ಚಕಾರ 
ಎತ್ತಲಿಲ್ಲ. 

ಹೆನ್ರಿ ಸೈಲೋ ಈ ಸನ್ನಿವೇಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡ. ಆತ 
ಮಿಜೋರಾಂನಲ್ಲಿ ಒಂದು ಸ್ವಯಂಸೇವೆಯ ವಾತಾವರಣವನ್ನು ಸೃಷ್ಟಿಸಿದ; ಯಾವ 
ಸರ್ಕಾರಿ ಸಹಾಯಕ್ಕೂ ಕೈಚಾಚಲಿಲ್ಲ. ಕಾರ್ಯಕರ್ತರು ಮತ್ತು ಪರಿಸರವಾದಿಗಳು 
ಕೂಡಿದರು. ಹಸಿದ ಮಕ್ಕಳ ಬಗ್ಗೆ ಮಾತಾಡಿದರು. ಚರ್ಚುಗಳು ಇದಕ್ಕೆ ಕೈಗೂಡಿಸಿ 
ಮಿಜೋರಾಂನ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ನಡೆಸಿದವು. ಪ್ರಭುತ್ವದ ನಿಷ್ಕ್ರಿಯತೆಯನ್ನು 
ಸಮಾಜ ಬಳಸಿಕೊಳ್ಳುವಂತಹ ಸನ್ನಿವೇಶ ಇದು. ಆಗ ಹೆನ್ರಿ ಸೈಲೋ ಒಂದು ಅದ್ಭುತ 
ತಂತ್ರ ಹೂಡಿದ. ಬಾಬ್‌ ಗೆಲ್ಡ್ದೋಫ್‌ ಬಳಸಿದ ಆ ಹಳೆಯ ಅಸ್ತ್ರವನ್ನೇ ಈತನೂ ಬಳಸಿ 
"ಮಿಜೋರಾಂ ಉಳಿಸಿ' ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ; ಆ 
ಸಂದರ್ಭದಲ್ಲಿ ಸರ್ಕಾರದ ನಿಷ್ಕ್ರಿಯತೆಯನ್ನೂ ಪ್ರಚಾರ ಮಾಡಿದ. ಈ ಚರ್ಚ್‌ ಸಂಗೀತ 
ಮತ್ತು ರಾಕ್‌ ಕಛೇರಿಗಳ ಗದ್ದಲದ ಪ್ರಚಾರದಿಂದಾಗಿ ಭಾರತಕ್ಕೆ ತಲೆಸುತ್ತಿ ಬಂತು. 
ಈ ಹೊಡೆತ ಭಾರತಕ್ಕೆ ಬಹಳ ನೋವಾಗುವಲ್ಲಿಯೇಬಿತ್ತು- ಅರ್ಥಾತ್‌ ಟೈಮ್‌ ಮತ್ತು 
ನ್ಯೂಸ್‌ವೀಕ್‌ಗಳಲ್ಲಿ ಇದರ ಪ್ರಸ್ತಾಪವಾಯಿತು. ಅದಾಗಿ ಕೆಲಸಮಯದಲ್ಲೇ ಸೈಲೋ 
ಮಿಜೋರಾಂನ್ನು ಒಂದು ಗಣರಾಜ್ಯವೆಂದು ಘೋಷಿಸಿದ. ಆತ ಮ್ಯಾನ್‌ಮಾರ್‌ ಗಡಿ 
ಪ್ರದೇಶದುದ್ದಕ್ಕೆ ಚಾಂಫಾಲ್‌, ಸೇರ್‌ಚಿಪ್‌, ಲುಂಗ್‌ಲೈ, ಸೈಹಾ- ಮೊದಲಾದ ಕಿರು 
ಪಟ್ಟಣಗಳನ್ನೇ ಆಯ್ದು ರಾಜಧಾನಿ ಐಜ್ವಾಲ್‌ನ್ನು ಕೈಬಿಟ್ಟು ಅಲ್ಲೇ ತನ್ನ ನೆಲೆಗಳನ್ನು 
ಎಬ್ಬಿಸಿದ. ಇವೆಲ್ಲಕ್ಕೂ ಮ್ಯಾನ್‌ಮಾರ್‌ ಎಂಬತ್ತು ಕಿಲೊಮೀಟರಿನ ವ್ಯಾಪ್ತಿಯಲ್ಲಿತ್ತು; 
ಅದು ಎಲ್ಲ ನೆಲೆಗೂ ಶಸ್ತ್ರಪೂರೈಕೆಯ ಮತ್ತುಅಡಗುದಾಣವಾಗಿ ಕೆಲಸಮಾಡುತ್ತಿ ತ್ತು. 


೫೫ 


ಹೀಗೆ, ೧೯೯೪ರ ಜುಲೈ ಹೊತ್ತಿಗಾಗಲೇ ಭಾರತವು ತನ್ನ ಮೊದಲ ಅಧಿಕೃತ 
ಅಂತರ್ಯುದ್ದದಲ್ಲಿ ಸಿಲುಕಿಕೊಳ್ಳಬೇಕಾಯಿತು. 

ಒಬ್ಬ ಸಸ್ಯ ಶಾಸ್ತ್ರಜ್ಞನಾಗಿ ನಾನು ದಿನನಿತ್ಯವೂ ಸಾವು ಬದುಕುಗಳನ್ನು 
ನೋಡುತ್ತೇನೆ; ಹಸ "ಇನ್ನೊ ೦ದರೊಂದಿಗೆ ಕಲಸಿಕೊಳ್ಳುವುಗನ್ನೂ ಕಾಣುತ್ತೇನೆ. 
ಆದರೆ ಗೆರಿಲ್ಲಾ ಯುದ್ಧವೆನ್ನುವುದು ಒಂದು ಹುಚ್ಚು ಕ್ಯಾನ್ಸರ್‌; ಅದಕ್ಕೆ ಯಾವ ನಿಯಮ 
ನಿಬಂಧನೆಯೂ ಇಲ್ಲ. ಯುದ್ದವನ್ನು ದೂರದಿಂದ ನಿಂತು ನೋಡಲಿಕ್ಕಾಗುವುದಾದರೆ 
ಅದರಿಂದ ಇಣುಕಿ ಕಂಡ ರೋಮಾಂಚನ ದೊರಕೀತು. ಆದರೆ ನಿತ್ಯಬದುಕಿನಲ್ಲಿ ಅಲ್ಲಿ 
ಕಾಣುವುದು ಬರೀ ಚಿಲ್ಲರೆತನ ಮತ್ತು ಬೀಭತ್ಸ. 

ನನ್ನ ಪ್ರಕಾರ ವೀರಾವೇಶ ಎನ್ನುವುದು ಇತಿಹಾಸಕಾರರು ಯುದ್ಧದ ಕುರಿತು 
ತೂರಿಸುವ ಅಡಿಟಿಪ್ಪಣಿ. ಮತ್ತು, ಪತ್ರಕರ್ತರು, ಅದರಲ್ಲೂ ಭಾರತದ ಪತ್ರಕರ್ತರು 
ಅತ್ಯಂತ ಕೆಟ್ಟ ಇತಿಹಾಸಕಾರರು. ಅವರು ಕ್ರಿಕೆಟ್‌ ಅಥವಾ ಹಾಕಿಯ ಬಗ್ಗೆ ಮಾಡುವ 
ವರದಿಗಳನ್ನು ಎಂದಾದರೂ ಕೇಳಿದ್ದೀರೇನು? ಪ್ರತಿಯೊಂದು ಬಾಲಿನಲ್ಲಿಯೂ 
ಮರಣಾಘಾತ ಇರುವ ಹಾಗೆ, ಪ್ರತಿಯೊಂದು ವಾಕ್ಯವೂ ಉನ್ಮಾದದಿಂದ ತುಂಬಿರುತ್ತದೆ. 
ಮಿಜೋರಾಂನ ಯುದ್ಧವನ್ನೂ ಬಹುತೇಕ ಭಾರತೀಯರು ಪತ್ರಿಕೆಗಳ ಮೂಲಕ 
ಅನುಭವಿಸಿದರು. ಬೆಳಗಿನ ಟೀಯಿಂದ ಸಂಜೆಯ ವೀಡಿಯೋದ ನಡುವೆ ಪ್ರೇಕ್ಷಕರಿಗೆ 
ಯುದ್ಧದ ಉನ್ಮಾದ ಬಡಿಯಿತು. ಮಾಧ್ಯಮಗಳ ಕುಪ್ರಭಾವ ಇದು. ಅವರು 
ಹಿಂದುಗಳ ಪಾತಕ ಪ್ರವೃತ್ತಿಯನ್ನು ಕ್ರೀಡಾ ಪುಟದಿಂದ ಮುಖಪುಟಕ್ಕೆ ಸ್ಥಳಾಂತರಿಸಿದರು. 
ಎಂ.ಎನ್‌. ಎಫ್‌ನ್ನು ಕೂಡಲೇ ಕೊನೆಗಾಣಿಸಬೇಕೆಂದು ಸಾರಿದರು. ಈ ಪತ್ರಕರ್ತರು 
ಅಲ್ಲಿಯ ಪ್ರತಿಯೊಬ್ಬ ವಿದ್ಯಾವಂತ ರೈತನಲ್ಲೂ ಒಬ್ಬ ಪೋಲ್‌ ಪೋಟ್‌ನನ್ನು ಕಂಡರು; 
ಆದರೆ ನಿಜವಾಗಿ ಪೋಲ್‌ಪೋಟ್‌ ತಮಗೆ ಇನ್ನೂ ಹತ್ತಿರದಲ್ಲೇ ಇದ್ದಾನೆಂಬುದು 
"ಅವರಿಗೆ ಗೊತ್ತಾಗದೆ ಹೋಯಿತು. ತಾವು ನಂಬಿದ ಖುಜುಮಾರ್ಗಕ್ಕೆ ಪ್ರತಿಯಾಗಿ - 
ಅಂದರೆ ರಾಷ್ಟ್ರ, ಭದ್ರತೆ, ಅಭಿವೃದ್ದಿ ಮತ್ತು ಪ್ರಗತಿಗಳ ಸಲುವಾಗಿ - ಅವರು ಜನ 
ಸಮುದಾಯಗಳನ್ನೇ ಅಳಿಸಿಹಾಕಲಿಕ್ಕೆ ಬಯಸಿದ್ದರು. 

ಯುದ್ಧವನ್ನು ನಾವು ಗ್ರಹಿಸಿದ್ದು ಮಾಧ್ಯಮದ ಮುಖಾಂತರವೆ ಎನ್ನುವುದಕ್ಕೆ 
ಒಂದು ಛಾಯಾಚಿತ್ರದ ಉದಾಹರಣೆ ನೆನಪಿಗೆ. ಬರುತ್ತದೆ. ಒಬ್ಬ ದಷ್ಟಪುಷ್ಟ ಸೈನಿಕ 
ಮುದುಕಿಯೊಬ್ಬಳನ್ನು ರಸ್ತೆ ದಾಟಿಸುತ್ತಿದ್ದಾನೆ; ಆಗ ಬಾಂಬ್‌ ಸಿಡಿದು ಇಬ್ಬರೂ 
ಹತರಾಗಿದ್ದಾರೆ - ಅದು ಆ ಚಿತ್ರ. ಸೈನಿಕನ ಮುಖದ ಮೇಲೆ ಕಾಣುವ ಭಯವನ್ನು 
ಸೆರೆಹಿಡಿದ ಅಭೂತಪೂರ್ವ ಚಿತ್ರ ಅದು. ಗೆರಿಲ್ಲಾ ಯುದ್ಧದ ಮೂರ್ಪತನ ಮತ್ತು 
ಗಾಂಭೀರ್ಯ ಎರಡನ್ನೂ ಪ್ರತಿನಿಧಿಸುವ ಸೈನಿಕ ಆತ. ಹಾಗಂತ ಆ ಚಿತ್ರ ಅಲ್ಲಿಯದೇ 


೫೬ 


ಆಗಬೇಕಿರಲಿಲ್ಲ. ಮೊದಲಿನ ಶ್ರಿ ಶ್ರೀಲಂಕಾ ಅಥವಾ ಭಾರತದ ಶಾಂತಿಪಡೆಯ 
ಚಿತ್ರಸಂಗ್ರಹದಿಂದ ಎತ್ತಿಕೊಂಡದ್ದೂ ಆಗಿರಬಹುದಿತ್ತು. ವಿಯೆಟ್ನಾಮ್‌, 
ಆಫ್‌ಘಾನಿಸ್ತಾನ, ಸೈಪ್ರಸ್‌, ಶ್ರೀಲಂಕಾ-ಎಲ್ಲಾ ಕಡೆ ಇದೇ ನಡೆದರೂ ನಮ್ಮ ಮನಸ್ಸಿಗೆ 
ಯಾವುದೂ ತಟ್ಟದೇ ಉಳಿಯಿತು. ನಮ್ಮ ಮುದಿ ರಾಜಕಾರಣಿಗಳು ಯಾವತ್ತೂ 
ಸಾಯುವುದಿಲ್ಲ; ಅವರು ವಿಸ್ಮೃತಿಯಲ್ಲೇ ಬದುಕಿ ಉಳಿಯುತ್ತಾರೆ. 

ಮಿಜೋ ಯುವಕರು ನಮ್ಮನ್ನು ದ್ವೇಷಿಸತೊಡಗಿದರು. ಅವರಿಗೆ ತಮ ನ್ನು 
ತಮ್ಮ ಪಾಡಿಗೆ ಬಿಟ್ಟರೆ ಸಾಕಿತ್ತು. " ಆ ನೀಚರಿಗೆ ಹೇಳಿ. -ನಾವು ಈಗ ಇರುವಂತೆಯೇ 
ಸುಖವಾಗಿದ್ದೇವೆ. ನಮಗೆ ಅಭಿವೃದ್ಧಿ ಬೇಡ. ಪ್ರಗತಿಯ ಗೋಜೂ ಬೇಡ. ಎಲ್ಲರಿಗೂ 
ಯಾಕೆ`ಆ' ರೋಗವನ್ನು ಹಚ್ಚುತ್ತೀರಿ? ನೀವು ಕೊಟ್ಟದ್ದೆಲ್ಲ ವನ್ನೂ ಕೊಂಡು ಹೋಗಿ.. 
ಸಂವಿಧಾನದಿಂದ ಹಿಡಿದು ಸ್ಯಾಟಿನ್‌ ನಿಘಂಟಿನ ತನಕ..' ಎಂದು ಅವರು 
ಹೇಳತೊಡಗಿದ್ದರು. ' 

ಆದರೆ, ಭಾರತಕ್ಕೆ ಮನಃಪರಿವರ್ತನೆಯಾಗತೊಡಗಿದ್ದು ಮಾತ್ರ ತೀರಾ 
ವಿಚಿತ್ರವಾಗಿ. ಪ್ರಾಯಶಃ ದಿನನಿತ್ಯವೂ ಗಲಭೆ, ಅತ್ಯಾಚಾರ, ಮೀಸಲಾತಿಯ ಪ್ರತಿಭಟನೆ 
- ಇಂಥ ಹಿಂಸೆಗಳನ್ನು ಕಂಡುಕಂಡು ಮನಸ್ಸು ಹೆ ್ಬ'ರಾಣಗೊಳ್ಳುತ್ತದೆ; ಆಗ 
ವಿವೇಕವೆನ್ನುವುದು ಮುದಿವಯಸ್ಸಿನ ಹಾಗೆ ಅನಿವಾರ್ಯವಾಗಿ ಬರುತ್ತದೆ. ಆಗ, 
ದೇಶದ ಕೆಲವು ಕಡೆ ನಾಗರಿಕ ಪ್ರತಿಭಟನೆಗಳು ಆರಂಭವಾದವು. ಕೆಲವರ ಪ್ರಕಾರ 
ಅದು ವಿಶ್ವವಿದ್ಯಾಲಯಗಳಲ್ಲಿ ಮತ್ತೆ ಕೆಲವರ ಪ್ರಕಾರ ಅದು ಕಾರ್ಮಿಕ ಸಂಘಟನೆಗಳಲ್ಲಿ 
ಆರಂಭಗೊಂಡಿತು. ಅಂತೂ ಒಂದು ದಿನ ಲ್ಯುಟೆನ್ನನ ದೆಹಲಿಯೂಸಿಡಿದೆದ್ದು ಅಲ್ಲೂ 
ಅತ್ಯಂತ ಬೃಹತ್‌ ಯುದ್ಧ ವಿರೋಧಿ ಪ್ರದರ್ಶನವೊಂದು ನಡೆಯಿತು. ಸಂತೋಷದ 
ಸಂಗತಿಯೆಂದರೆ, ಈ ಪ್ರತಿಭಟನೆ ಟಿಯಾನ್‌ಮೆನ್‌ ಚೌಕದ ತಿರುವು ಪಡೆಯಲಿಲ್ಲ. 
ಸೈನಿಕರು ತಮ್ಮ ಜನರ ವಿರುದ್ಧವೇ ಹೋರಾಡಿ ಬೇಸತ್ತು ಈಗ ಎದುರೇಟು ಕೊಡಲು 
ನಿರಾಕರಿಸಿದರು. ಬಿ.ಜೆ.ಪಿಯ ಸರ್ಕಾರ ಒಂದು ಒಪ್ಪಂದಕ್ಕೆ ಸಮ್ಮತಿಸಿತು; 
ಒಳಮನ್ನಸ್ಸಿನಲ್ಲಿ ಒಂದಿಷ್ಟು ಕ್ರಿಶ್ಚಿಯನ್‌ ಜನಸಂಖ್ಯೆ ಕಡಿಮೆಯಾಗಿದ್ದಕ್ಕೆ ಖುಶಿಪಡುತ್ತ. 
ಹೀಗೆ, ಮಿಜೋರಾಂ ಇಂಡಿಯಾದಿಂದ ಬೇರ್ಪಟ್ಟ ನಾಲ್ಕನೆಯ ರಾಜ್ಯವಾಗಿ ಸ್ವತಂತ್ರ 
ಗಣರಾಜ್ಯದ ಅಸ್ತಿತ್ವ ಪಡೆಯಿತು. ಭಾರತದ ಭೂಪಟವೆನ್ನುವುದು ಹಲವು ಚಿತ್ರದ 
ತುಣುಕುಗಳನ್ನು ಕೂಡಿಸುವ ಮಕ್ಕಳ ಆಟಿಕೆಯಂತಾಯಿತು; ಪ್ರೀತಿಯ ಆ ಆಟಿಕೆಯಲ್ಲಿ 
ಕೆಲವು ತುಣುಕುಗಳು ಮಾತ್ರ ನಾಪತ್ತೆಯಾದವು. 

ಸೈಲೋಮತ್ತುನಾನು ಕಡೆಯ ಬಾರಿಗೆ ಭೇಟಿಯಾಗಿದ್ದು ಆಗಲೇ. ಆಗವೈ.ವಿ. 
ನಮ್ಮ ಮನೆಯಲ್ಲಿ ಉಳಿದುಕೊಂಡಿದ್ದರು. ಭಾರತ ಸರ್ಕಾರವು ಯುದ್ಧಾನಂತರದ 


೫೭ 


ನಾಗರಿಕ ವಿನಿಮಯದ ಒಡಂಬಡಿಕೆಗಳಿಗಾಗಿ ಅವರ ಸಂಪರ್ಕಗಳನ್ನು ಬಳಸಿ 
ಕೊಳ್ಳುತ್ತಿತ್ತು. ಒಂದು ದಿನ ಸಂಜೆ, ಸೈಲೋ ತನ್ನ ನಜ್ಜುಗುಜ್ಜಾದ ಹೋಂಡಾದಲ್ಲಿ 
ಬಂದಿಳಿದ. ಪ್ರೊಫೆಸರರು ಶುಭ್ರವಾದ ವೇಷ್ಟಿ - ಅಂಗವಸ್ತ್ರಗಳನ್ನುಟ್ಟು ಆರಾಮ 
ಕುರ್ಚಿಯಲ್ಲಿ ಮುಳುಗಿ ಕೂತಿದ್ದರು. ಶುಂಠಿಯ ಕೊಂಬೊಂದನ್ನು ಕಚ್ಚಿ.ಆಸ್ವಾದಿಸುತ್ತ 
ಅವರು ನನ್ನ ಮಗಳಿಗಾಗಿ ಚೆಂದದ ತರಕಾರಿಯ ಚಿತ್ರಗಳನ್ನು ಬರೆಯತೂಡಗಿದ್ದರು. 
ಅನ್ಯ ಮನಸ್ಕರಾಗಿಯೇ ಅವರು ಸೈಲೋನ ಭುಜಗಳ ಮೇಲೆ ಕೈಯಿಟ್ಟರು; ನನ್ನ ಹೆಂಡತಿ 
ಅವರಿಗೆ ಪ್ರಿಯವಾಗಿದ್ದ ಚಕ್ಕುಲಿ ಕಾಫಿಗಳನ್ನು ತಂದಿಟ್ಟಳು. ಮುಸ್ಸ ೦ಜೆಯ ಮಂದ 
ಬೆಳಕಿನಲ್ಲಿ ಅವರು ಮುಂಜಗುಲಿಯಲ್ಲಿ ಕೂತು ಸೈ ಸೈಲೋನೊಂದಿಗೆ ಚರ್ಚೆ ನಡೆಸಿದರು. 
ಸೈಲೋ ಅವರಿಗೆ ಯುದ್ದದ: ಸುದ್ದಿ ಹೇಳಿದ, ಮುಂದೆ ತಾನೇನು ಮಾಡ 
ಬಯಸುತ್ತೇನೆಂಬುದನ್ನು ವಿವರಿಸಿದ - ಒಬ್ಬ ಸಂಶೋಧನಾ ವಿದ್ಯಾರ್ಥಿ ತನ್ನ ಪ್ರಬಂಧದ 
ರೂಪುರೇಷೆಗಳನ್ನು ಮಂಡಿಸುವ ಹಾಗೆ. ನನಗಾಗ ಹೊಟ್ಟೆ ಕಿಚ್ಚಾಯಿತು. 

ಸೈಲೋ ಪ್ರೊಫೆಸರರನ್ನು ತನ್ನ ಹೊಸ ಯೋಜನಾ ಆಯೋಗಕ್ಕೆ ಆಹ್ವಾನಿಸಿದ. 
ವೈ.ವಿ. ಮುಗುಳ್ನಕ್ಕರು; ಮನಸ್ಸಲ್ಲೇ ತಾನು ರಾಜಪುರೋಹಿತನಾಗುವ ಸಾಧ್ಯತೆಯನ್ನು 
ನೆನೆದು. ಆಮೇಲೆ ಅದನ್ನು ನಿರಾಕರಿಸುತ್ತ ತಾನೊಬ್ಬ ಹಳೆಯ ಕಾಲದ ದೇಶಾಭಿಮಾನಿ 
ಅಂದರು. "ನನಗೆ ರಾಷ್ಟ್ರವೆಂದರೆ ಪ್ರೀತಿ, ಆದರೆ ಪ್ರಭುತ್ವವನ್ನು ಕಂಡರೆ ದ್ವೇಷ. 
ಅದರಲ್ಲೂ ಈ ಪರಿಣತರನ್ನು ಕಂಡರೆ ನನಗಾಗದು; ಈ ಪರಿಣತರೇ ನಮ್ಮ ಬದುಕಿನ 
ಕ್ಯಾನ್ಸರ್‌' ಎನ್ನುತ್ತ ಅವರು ಮುಂದುವರೆಸಿದರು. "ಯೋಜನಾ ಆಯೋಗದ 
ವಿಚಾರವನ್ನೇ ನೀನು ಕೈಬಿಡು. ಜನರ ಪುಟ್ಟ ಸಮಿತಿಗಳನ್ನು ಮಾಡಿಕೋ. ಯಾಕಂದರೆ 
ನಾವಿವತ್ತು ಪ್ರಭುತ್ವವನ್ನು ಸಿಕ್ಕಾಪಟ್ಟೆ ಬೆಳೆಸಿಕೊಂಡಿದ್ದೇವೆ. ಪ್ರಭುತ್ವವೆನ್ನುವುದು ದೈತ್ಯ 
ಆದರೆ ದುರ್ಬಲವಾದ ಯಂತ್ರ. ಅದರಿಂದ ನಾವು ಬಯಸುತ್ತಿರುವುದು ಹೆಚ್ಚಾಗಿದೆ. 
ಪ್ರತಿಯೊಂದು ಬದಲಾವಣೆಯಲ್ಲೂ ನಾವೀಗ ಪೆರೆಸ್ತೊಯಿಕವನ್ನು ಕಾಣತೊಡಗಿದ್ದೇವೆ; 
ತನ್ನತನದ ಹುಡುಕಾಟಗಳನ್ನೆಲ್ಲ ನಾವು ವಿಚ್ಛಿದ್ರಕ ಚಳುವಳಿಯೆಂದು ತಿಳಿಯ 
ತೊಡಗಿದ್ದೇವೆ. 

"ಈ ಶುಂಠಿಯ ಕೊಂಬನ್ನು ನೋಡು. ಇದು, ಬೇರು - ಕಾಂಡಗಳೆರಡೂ 
ಆಗಿರುವ ರೈಜೋಮ್‌. ಮೂಲಾರ್ಥದಲ್ಲಿ ಇದೊಂದು ಸಸ್ಯವಲ್ಲ; ಇಲ್ಲಿ 
ತಾಯಿಬೇರಿನಿಂದ ಕೇಂದ್ರಿತವಾಗಿ ಎಲ್ಲ ದಿಕ್ಕುಗಳಿಗೂ ಹರಡಿಕೊಳ್ಳುವ ತರತಮ 
ವ್ಯವಸ್ಥೆಯಿಲ್ಲ. ರೈಜೋಮ್‌ ಉದ್ದ ಸ್ಫವಿಸುವುದು ಪರಸ್ಪರ ಸಂಬಂಧದಿಂದ. ಇದರಲ್ಲಿ 
ಬಹುತ್ತ ವಿದೆ. ತರತಮ ಸ್ತರಗಳನ್ನು ಮೀರಿದ ಸಂಬಂಧಗಳು ಇಲ್ಲಿ ಸಾಧ್ಯವಿದೆ; 
ಬದ ತವಾದ ವಿಕಾಸದ ಸರಣಿ ಇಲ್ಲಿ ಏರುಪೇರಾಗುತ್ತದೆ. ಆದಿವಾಸಿ ಈಗ 


೫೮ 


ಇವತ್ತು ರೈಜೋಮ್‌ಗಳ ಹಾಗೆ. ಅದರೆದುರಿಗೆ ಆಧುನಿಕ ಪ್ರಭುತ್ವವೆನ್ನುವುದು 
ಬುದ್ಧಿಹೀನ ಮತ್ತು ಅಪ್ರಬುದ್ಧವಾಗಿ ಕಾಣುತ್ತದೆ. ಈ ರೈಜೋಮ್‌ ಇದೆಯಲ್ಲ, ಇದೇ 
ಆಧುನಿಕ ಕೇಂದ್ರೀಕರಣ ಮತ್ತು ಭಯೋತ್ಪಾದನೆಯ ಜಗತ್ತಿಗೆ ಸಸ್ಯಶಾಸ್ತ್ರ ಕೊಟ್ಟಿರುವ ' 
ಉತ್ತರ' ಎನ್ನುತ್ತ ಅವರು ನನ್ನ ಕಡೆ ತಿರುಗಿ ಹೇಳಿದರು- "ಭಾರತದ ಸಮಸ್ಯೆ ಕೆಟ್ಟ 
ರಾಜಕಾರಣ ಮಾತ್ರವೆ ಅಲ್ಲ. ಕೆಟ್ಟ ವಿಜ್ಞಾನವೂ ಹೌದು. ಇತಿಹಾಸಕಾರರು 
ಮೂರ್ಹ್ಪತನದಿಂದ ಉಲ್ಲೇಖಿಸುವ ಹಳೆಯ ಕಾಲವನ್ನೇ ನೆನಪಿಸಿಕೋ. ವಿಜ್ಞಾನವು 
ತನ್ನ ಬೆಳವಣಿಗೆಗೆ ಉಗಿಯಂತ್ರಕ್ಕೆ ಹೆಚ್ಚು ಕೃತಜ್ಞವಾಗಿದೆ; ಉಗಿಯಂತ್ರವು ವಿಜ್ಞಾನಕ್ಕೆ 
ಕೃತಜ್ಞವಾಗಿರುವುದಕ್ಕಿಂತ ಹೆಚ್ಚು. ನಮ್ಮ ವಿಜ್ಞಾನವು ಮೂಲತಃ ಉಗಿಯಂತ್ರದ 
ವಿಜ್ಞಾನ. ಅದರ ಗಮನ ಇರುವುದು ಶಕ್ತಿ ಮತ್ತು ಕಾರ್ಯದ ಮೇಲೆ. ಅಂಥ 
ಉಗಿಬಂಡಿ ವಿಜ್ಞಾನವನ್ನು ನಾವು ಸ್ವಾಧೀನಪಡಿಸಿಕೊಂಡು ಅದನ್ನೇ ನಮ್ಮ ಜಗತ್ತಿನ 
ಮೇಲೂ ನಮ್ಮ ಪ್ರಕೃತಿಯ ಮೇಲೂ ಓಡಿಸುತ್ತ ಬಂದಿದ್ದೇವೆ. 

"ಬದಲು, ನಮ್ಮ ವಿಜ್ಞಾನ, ನಮ್ಮ ಕಾಡುಗಳಲ್ಲೋ ಹೊಲಗಳಲ್ಲೋ 
ಹುಟ್ಟಬೇಕಾಗಿತ್ತು. ಯಂತ್ರಕೇಂದ್ರಿತವಾಗುವ ಬದಲು ನಮ್ಮ ಜ್ಞಾನಗಳು ಬೀಜದ ಸುತ್ತ, 
ಎಲೆಯ ಸುತ್ತ, ಹಸುವಿನ ಸುತ್ತ ಬೆಳೆದುಕೊಳ್ಳಬೇಕಿತ್ತು. ಇವೆಲ್ಲ ನಮ್ಮ ಬದುಕಿನ 
ರೂಪಕಗಳು ಎಂಬುದು ನಮಗೆ ಅರಿವಿಲ್ಲದಿರುವುದರಿಂದಲೇ ನಾವು ಕಾಡನ್ನು 
ಉದುರಿಸಿ ಬೋಳು ಮಾಡಿದೆವು. 

"ಈಗ ನಾವು ಮೂರ್ಲ್ಪರ ಹಾಗೆ ತಿರುಗಾಮುರುಗಾ ಹೋಲಿಕೆಗಳನ್ನು 
ಕೊಡುತ್ತಿದ್ದೇವೆ. ಒಂದು ಎಲೆಯೆನ್ನುವುದು ಒಂದು ಪುಟ್ಟ ಕಾರ್ಯಾನೆಯಿದ್ದ ಹಾಗೆ 
ಎಂದು ನಾವು ಹೆಮ್ಮೆಯಿಂದ ಹೇಳುತ್ತೇವೆ. ಮೂರ್ಬತನದ ಪರಮಾವಧಿ ಇದು. 
ಒಂದು ಎಲೆ ಆಹಾರವನ್ನು ತಯಾರಿಸುತ್ತದೆ; ಆದರೆ ಕಲುಷಿತಗೊಳಿಸುವುದಿಲ್ಲ. ಅಲ್ಲಿ 
ತ್ಯಾಜ್ಯವಸ್ತುವೇ ಇಲ್ಲ. ಕಾರ್ಯಾನೆಗಳಾದರೋ ತ್ಯಾಜ್ಯವಸ್ತುಗಳನ್ನು ಸೃಷ್ಟಿಸಿ 
ಕಲುಷಿತಗೊಳಿಸುತ್ತವೆ. ನಮ್ಮ ವಿಜ್ಞಾನ ಈ ಎರಡೂ ಸಂಗತಿಗಳಿಗೆ ಕುರುಡಾಗಿದೆ. 
ನಮಗೆ ಬಿದಿರು ಅರ್ಥವಾಗಲಿಲ್ಲ; ಆದ್ದರಿಂದ ಮಿಜೋರಾಂನ್ನು ಕಳೆದುಕೊಂಡೆವು. 
ಇನ್ನಾದರೂ ಇಂಥ ವಿಚ್ಛಿದ್ರಕ ಬೆಳವಣಿಗೆಯನ್ನು ನೀನು ನಿಲ್ಲಸಬಯಸುವುದಾದರೆ 
ಮೊದಲು ನಿನ್ನ ನುಡಿಗಟ್ಟನ್ನು ಬದಲಾಯಿಸಿಕೋ. ಸುಳ್ಳಿನ ಸೀಮೆ ಆರಂಭವಾಗುವುದೇ 
ಅಲ್ಲಿಂದ.' 

ಹೀಗೆಂದವರೆ ರಾವ್‌ ಎದ್ದು ಒಳನಡೆದರು, ಒಂದು ಪುಸ್ತಕವನ್ನು ಹಿಡಿದು 
ಹೊರಬಂದರು. ಅದು ಎಡ್ಗರ್‌, ಡ್ಯಂಡರ್ಸನನ "ಪ್ಲಾಂಟ್ಸ್‌, ಮ್ಯಾನ್‌ ಎಂಡ್‌ ಲೈಫ್‌' 
ಎಂಬ ಹಳೆಯ ಮಹತ್ಭ್ಛೃತಿ. ಅದನ್ನವರು ಸಂಭ್ರಮದಿಂದ ಸೈಲೋಗೆ ಉಡುಗರೆಯಾಗಿ 


ಇ 4 ಲೂ 1 ಟ್‌ 


೫೯ 


ಕೊಟ್ಟರು. "ಸಸ್ಯಶಾಸ್ತ್ರವು ಒಂದು ನವಿರಾದ ವಿಜ್ಞಾನ. ಪ್ರಾಯಶಃ ಪ್ಲೇಟೋ ಮತ್ತು | 
ಮ್ಯಾಖಿಯಾವಿಲಿಗಿಂತ ಇದೇ ಸರ್ಕಾರಕ್ಕೊಂದು ಒಳ್ಳೆಯ ಮಾದರಿಯನ್ನು 
ಹಾಕಿಕೊಡಬಲ್ಲುದು. ನೀನಿದನ್ನು ಓದುತ್ತೀಯ ಅಂತ ನನ್ನ ಹಾರೈಕೆ.” ಸೈಲೋ ಅದನ್ನು 
ಬಾಗಿ ಸ್ವೀಕರಿಸಿದ; ನನ್ನನ್ನು ಮೀರಿಸಿ ಬಹುಮಾನವೊಂದನ್ನು ಪಡೆದ ಹೆಗ್ಗಳಿಕೆಯಿಂದ. 

ಮಿಜೋರಾಂನ ಬಳಿಕ, ನನಗೆ ಬಿದಿರಿನ ಬಗ್ಗೆ ಅಭ್ಯಾಸ ಮಾಡುವುದು 
ಅಸಾಧ್ಯವಾಗಿ ಕಂಡಿತು. ನನಗೊಂದು ಬದಲಾವಣೆ ಬೇಕಿತ್ತು. 

ಹೆನ್ರಿ ಹೊಸ ವೆರಿಯರ್‌ ಎಲ್ವಿನ್‌ ಸೆಂಟರ್‌ ಫಾರ್‌ ಸೈನ್ಸ್‌ನಲ್ಲಿ ನನಗೊಂದು 
ಉದ್ಯೋಗ ಕೊಡುವುದಾಗಿ ಹೇಳಿದ. ನಾನು ದುಃಖದಿಂದಲೇ ಅದನ್ನು ನಿರಾಕರಿಸಿದೆ. 
ನನಗೆ ಭಾರತಕ್ಕೆ ಮರಳುವ ಬಯಕೆಯಿತ್ತು. ಸಸ್ಯಶಾಸ್ತ್ರಜ್ಞರಿಗೆ ಯಾವಾಗಲೂ 
ನೌಕರಿಗಳು ಇದ್ದೇ ಇರುತ್ತವೆ. ನನ್ನೆದುರಿಗೆ ಎರಡು ಆಯ್ಕೆಗಳಿದ್ದವು. ಒಂದು- 
ಪಂಜಾಬಿನ ಹಸಿರುಕ್ರಾಂತಿಯ ಬರಪೀಡಿತ ಪ್ರದೇಶಗಳಲ್ಲಿ ವಿಜ್ಞಾನಿಯಾಗಿ 
ಕೆಲಸಮಾಡುವುದು; ಇನ್ನೊಂದು, ಕೇರಳದಲ್ಲಿ. ನನಗೆ ತೆಂಗಿನ ಭವಿಷ್ಯದಲ್ಲಿ ಸಮಸ್ಯೆಯ 
ಜಾಡು ಕಾಣಿಸಿತು. 

ನಾನೀಗ ಎರ್ನಾಕುಳಂನ ನಂಬೂದರಿಪಾಡ್‌ ರಿಸರ್ಚ್‌ ಸೆಂಟರಿನಲ್ಲಿ ಸ್ವಲ್ಪ ಕಾಲ 
ಇದ್ದೇನೆ. ಸದ್ಯ, ಮಾಡುವುದಕ್ಕೆ ಹೆಚ್ಚೇನೂ ಕೆಲಸವಿಲ್ಲ. ವಿಚಿತ್ರವೆಂದರೆ, ಇಲ್ಲಿಯ 
ಗ್ರಂಥಾಲಯ ತ್ರೋಫಿಮ್‌ ಲೈಸೆಂಕೋನ ಸಮಗ್ರ ಕೃತಿಗಳನ್ನು ಇರಿಸಿಕೊಂಡಿದೆ. 
ಅವನ್ನೆಲ್ಲ ನಾನು ನಿದಾನವಾಗಿ ಓದುತ್ತಿದ್ದೇನೆ. ಜತೆಗೆ, ತೆಂಗನ್ನು ಕುರಿತು ಮಕ್ಕಳ 
ಪುಸ್ತಕವೊಂದನ್ನು ಯೋಜಿಸುತ್ತಿ ದ್ದೇನೆ. ಹಾಗಿದ್ದರೂ ಇನ್ನೂ ಕೆಲವು ಗಂಟೆಗಳು 
ಉಳಿದುಬಿಡುತ್ತವೆ. ಈ ಉಳಿದ ಕಾಲದಲ್ಲಿ ನಾನು ಕಥೆಗಳನ್ನು ಬರೆಯುತ್ತ 
ಕಾಲಯಾಪನೆ ಮಾಡುತ್ತೇನೆ. 


3. | .|೯. ಹಜಜ ಸಾಮ ಬುವಾ ವ ವಾಮ. 


ಲೇಖಕ - ಶಿವ ವಿಶ್ವನಾಥನ್‌ ಅವರು ವಿಜ್ಞಾನಿ, ಸಂಶೋಧಕ, ಬರಹಗಾರರಾಗಿ ಹಲವು ಕಡೆ ಕೆಲಸ 
ಮಾಡಿದ್ದಾರೆ ; ಪ್ರಸ್ತುತ, ದೆಹಲಿಯ "ಸೆಂಟರ್‌ ಫಾರ್‌ ದಿ ಸ್ಟಡಿ ಆಫ್‌ ಡೆವಲಪಿಂಗ್‌ ಸೊಸೈಟೀಸ್‌' 
ನಲ್ಲಿ ಸಂಶೋಧನೆ ನಡೆಸುತ್ತಿ ದ್ದಾರೆ. ಈಚೆಗೆ ಪ್ರಕಟವಾಗಿರುವ ಅವರ ಪುಸ್ತಕ "ಎ ಕಾರ್ನಿವಲ್‌ ಫಾರ್‌ 
ಸೈನ್ಸ್‌' (ದೆಹಲಿ: ಆಕ್ಸ್‌ಫರ್ಡ್‌ ಯುನಿವರ್ಸಿಟಿ ಪ್ರೆಸ್‌, ೧೯೯೭) ನಿಂದ ಮೇಲಿನ ಲೇಖನ- 78೮ 
110850 0881771800 - ವನ್ನು ಎತ್ತಿಕೊಳ್ಳಲಾಗಿದೆ. ಅನುವಾದದಲ್ಲಿ ಅಡಿಟಿಪ್ಪಣಿಗಳನ್ನು ಕೈಬಿಟ್ಟಿದೆ; 
ಅಡಿಟಿಪ್ಪಣಿಗಳಿಗೆ ಮೂಲಲೇಖನ ನೋಡಿ. 


ಐತಿಹ್ಯಮಾಲೆಯ ಕಥೆಗಳು 


ಮಲಯಾಳಂ ಮೂಲ: ಕೊಟ್ಟಾರತ್ತಿಲ್‌ ಶಂಕುಣ್ಣಿ 
ಅನುವಾದ: ಬಿ. ಆರ್‌. ವೆಂಕಟರಮಣ ಐತಾಳ 


"ವಿಡ್ಡಿ ಕೂಷ್ಮಾಂಡಂ' 

ಹಿಂದೆ ಕೋಳಿಕೋಡಿನಲ್ಲಿ ಪ್ರಸಿದ್ದನಾದಂತಹ ಒಬ್ಬ ವಿಷವೈದ್ಯನಿದ್ದನು. ಅವನು 
ಹೆಸರಾಂತ ಕಾರಾಟ್ಟ್‌ ನಂಬೂದಿರಿಯ ಶಿಷ್ಯನಾಗಿದ್ದನು. ಸುತ್ತ ನಾಲ್ಕೂ ದೇಶಗಳಿಂದ 
ವಿಷಬಾಧಾನಿವೃತ್ತಿಗಾಗಿ ಜನರು ಅವನಲ್ಲಿಗೆ ಬರುತ್ತಿ ದ್ದರು. ಅವನು ವಿಷವಿಳಿಸಲು 
ಆಯಾ ಸ್ಥಳಗಳಿಗೆ ಹೋಗುವ ಕ್ರಮವಿಲ್ಲ. ಜನರೇ ತೊಂದರೆಗೊಳಗಾದವರನ್ನು 
ಅವನಲ್ಲಿಗೆ ಕರೆತಂದು ಬಾಧೆ ಪರಿಹರಿಸಿಕೊಂಡು ಹೋಗುತ್ತಿ ದ್ದರು. ಅದಕ್ಕೆ ಪ್ರತಿಯಾಗಿ 
ಅವನು ಜನರಿಂದ ಏನನ್ನೂ ಕೇಳಿ ಪಡೆಯುವ ಕ್ರಮವಿಲ್ಲ. ಜನರೇ ಒತ್ತಾಯಮಾಡಿ 
ಏನನ್ನಾದರೂ ಕಾಣಿಕೆ ಸಲ್ಲಿಸಿ ಹೋಗುತ್ತಿದ್ದರು. ಅವನ ಪ್ರಸಿದ್ಧಿ ಹೆಚ್ಚಿದಂತೆ ಜನರು 
ಬರುವುದೂ ಹೆಚ್ಚಿತು, ಸಂಪಾದನೆಯೂ ಹೆಚ್ಚಿತು. ಕಾಲಕ್ರಮೇಣ ಅವನು ಆ 
. ಸೀಮೆಯಲ್ಲೇ ಹೆಚ್ಚಿನ ಶ್ರೀಮಂತನಾಗಿಯೂ ಗಣ್ಯನಾದನು. ಅವನಿಂದ ವಿಷವೈದ್ಯವನ್ನು 
ಕಲಿಯಲೋಸುಗ ದೇಶದೇಶಾಂತರಗಳಿಂದ ಬಹಳಮಂದಿ ಶಿಷ್ಠರೂ ಬರತೊಡಗಿದರು. 
ಬಂದವರೆಲ್ಲರಿಗೂ ಅವನು ಒಂದೊಂದು ಮಂತ್ರಗಳನ್ನು ಉಪದೇಶಿಸಿ ಕಳುಹಿಸು 
ತ್ತಿದ್ದನು. 

ಆ ವಿಷವೈದ್ಯನು ವಾಸಮಾಡಿಕೊಂಡಿರುವ ಸ್ಥಳದಿಂದ ತೆಂಕುದಿಕ್ಕಿನಲ್ಲಿರುವ 
ಒಂದು ಸಣ್ಣಮನೆಯಲ್ಲಿ ಕೊಚ್ಚುರಾಮನೆಂಬ ಒಬ್ಬ ಅನಾಥ ಬಾಲಕನಿದ್ದನು. ಮನೆಯ 
ಹಿರಿಯರೆಲ್ಲ ತೀರಿಕೊಂಡುದರಿಂದ ಜೀವನೋಪಾಯಕ್ಕೆ ಏನೂ ದಾರಿಕಾಣದೆ ಬಹಳ 
ಕಷ್ಟದಿಂದ ದಿನದೂಡುತ್ತಿದ್ದನು. ಹತ್ತಿರದ ವೈದ್ಯನಲ್ಲಿಗೆ ಕಲಿಕೆಗಾಗಿ ಎಲ್ಲೆಲ್ಲಿಂದೆಲ್ಲ 
ಜನರು ಬರುವುದನ್ನು ನೋಡಿದ ಆ ಬಾಲಕನ ತಲೆಯಲ್ಲಿ ತಾನು ಕೂಡ ಎಲ್ಲರಂತೆ 
ಯಾಕೆ ವಿಷವೈದ್ಯ ಕಲಿಯಬಾರದು ಎಂಬ ವಿಚಾರ ಹೊಳೆಯಿತು. ಹೊಳದದ್ದೇ ಮನಸ್ಸು 
ಗಟ್ಟಿಮಾಡಿ ತಾನು ಹಾಗೆಯೇ ಆಗಬೇಕೆಂದು ನಿರ್ಧರಿಸಿಬಿಟ್ಟನು. ಸಮಸ್ಯೆಯೆಂದರೆ, 
ಕೊಚ್ಚುರಾಮನು ಕೇವಲ ನಿರಕ್ಷರಕುಕ್ಷಿ ಮಾತ್ರವಲ್ಲ; ಅಷ್ಟೇ ಮಂದಬುದ್ಧಿಯೂ 
ಮಹಾಮೂರ್ಲ್ಬನೂ ಆಗಿದ್ದನು. ಹೊಟ್ಟೆಪಾಡಿನ ಕಷ್ಟದಿಂದಾಗಿ ಮಾತ್ರ ಅವನಿಗೆ 


೬೧ 


ಅಕಸ್ಮಾತ್ತಾಗಿ ಇದೊಂದು ಯೋಚನೆ ಹೊಳೆದದ್ದು. ಹೀಗೆ ನಿಶ್ಚ ಯಿಸಿದೊಡನೆಯೇ, 
ವೈದ್ಯ ನಲ್ಲಿಗೆ ಹೋಗಿಬರುವ ಕೆಲವುಮಂದಿ ಶಿಷ್ಯರನ್ನು ಕಂಡು, ವಿಷವೈ ದ್ಯವನ್ನು 
ಕಲಿಯುವ ಪರಿ ಹೇಗೆಂದು ವಿಚಾರಿಸಿದನು. ಅವರು, ಅದಕ್ಕೆ ಗುರುವಿನ ಹತ್ತಿರಹೋಗಿ 
ಹಾಗೆಂದು ಕೇಳಬೇಕು; ಯಥಾಶಕ್ತಿ ಏನಾದರೂ ದೊಡ್ಡಗಾತ್ರದ ದಕ್ಷಿಣೆ ಕೊಡಬೇಕು; 
ಆಗ ಅವರು ಒಂದು ಮಂತ್ರವನ್ನು ಉಪದೇಶಿಸುತ್ತಾರೆ; ಆ ಮಂತ್ರವನ್ನು ಭಕ್ತಿಯಿಂದ 
ಅಕ್ಷರಲಕ್ಷ ಸಂಖ್ಯೆಯಲ್ಲಿ ಜಪಿಸಬೇಕು; ಹಾಗೆ ಜಪಿಸಿ ಮಂತ್ರಸಿದ್ದಿಪಡೆದ ನಂತರ 
ನೀರನ್ನೋ ಭಸ್ಮವನ್ನೋ ಅಭಿಮಂತ್ರಿಸಿ ಪ್ರಯೋಗಿಸಿದರೆ ವಿಷ ಇಳಿದು ರೋಗಿ 
ಗುಣಮುಖನಾಗುತ್ತಾನೆ - ಎಂದೆಲ್ಲ ಸವಿಸ್ತಾರವಾಗಿ ಮಾರುತ್ತರ ನೀಡಿದರು. 

ಕೇಳಿ, ಕೊಚ್ಚುರಾಮನಿಗೆ ತುಂಬಾ ಸಂತೋಷವಾಯಿತು. ಅದಕ್ಕೆ ಹೇಳುವಂತಹ 
ಪ್ರಯಾಸವೇನೂ ಇಲ್ಲವಲ್ಲ. ಆದರೂ ಸದ್ಯ ದಕ್ಷಿಣೆ ಕೊಡಲು ತನ್ನ ಹತ್ತಿರ ಏನೂ 
ಇಲ್ಲವಾಯಿತಲ್ಲ ಎಂದು ವ್ಯಥೆಪಟ್ಟನು. ಅವರೆಲ್ಲ ಹೇಳಿದಂತೆ ದಕ್ಷಿಣೆ ಸ್ವಲ್ಪವಾದರೂ 
ದೊಡ್ಡದಿರಬೇಕಲ್ಲ! ಯೋಚಿಸುವಷ್ಟರಲ್ಲಿ ಊರ ಹೊರಗೆ ಒಂದೆಡೆ ಕಂಡಿದ್ದ ಬೂದು 
ಕುಂಬಳ ಬಳ್ಳಿಯ ನೆನಪಾಯಿತು. ಬಳ್ಳಿಯಲ್ಲಿ ದೊಡ್ಡಗಾತ್ರದ ಕಾಯಿಗಳೂಬಿಟ್ಟಿದ್ದವು. 
ಸಂಜೆಹೊತ್ತಿನಲ್ಲಿ ಹೋಗಿ ಕೆಲವು ಕಾಯಿಗಳನ್ನು ಕೊಯಿದುತಂದನು. ದೊಡ್ಡವನ್ನು 
ಆರಿಸಿ ಹೊರೆಕಟ್ಟಿಯಿಟ್ಟನು. ಮರುದಿನ ಬೆಳಿಗ್ಗೆ ಇತರ ಶಿಷ್ಯರೆಲ್ಲ ಗುರುವನ್ನು 
ಸಮೀಪಿಸುವ ಮೊದಲೇ ತಾನು ಹೋಗಿ ಅನುಗ್ರಹ ಪಡೆಯಬೇಕೆಂದು ನಿಶ್ಚಯಿಸಿ 
ದವನಾಗಿ, ಬೆಳ್ಳಿ ಮೂಡುವ ಮೊದಲೇ ಎದ್ದು ಸ್ನಾನಮಾಡಿ, ನಸುಬೆಳಕು ಹರಿಯುವಾಗ 
ಕುಂಬಳಹೊರೆಯನ್ನು ಹೊತ್ತು, ವೈದ್ಯನ ಮನೆಯೆದುರು ಹೋಗಿ ನಿಂತನು. 

ವೈದ್ಯನು ಎದ್ದು ಹೊರಗೆ ಬಂದಕೂಡಲೇ ಕೊಚ್ಚುರಾಮನು ಕುಂಬಳ 
ಹೊರೆಯನ್ನು ಅವನೆದುರು ಇಟ್ಟು ಕಾಲಿಗೆ ಬಿದ್ದು ನಮಸ್ಕರಿಸಿದನು. " ನೀನು ಇಲ್ಲೇತಕ್ಕೆ 
ಬಂದದ್ದು?' ಎಂದು ವೈದ್ಯನು ಕೇಳಿದೊಡನೆ, "ನನಗೂ ವಿಷವೈದ್ಯವನ್ನು 

ಕಲಿಸಿಕೊಡಬೇಕು' ಎಂದು ತನ್ನ ಬೇಡಿಕೆಯನ್ನು ಮಂಡಿಸಿದನು. ವೈದ್ಯನು, "" ಅದಕ್ಕೆ 

ಹೇ ವಿಡ್ಡಿ! ಕೂಷ್ಮಾಂಡಂ ಏತಕ್ಕೆ?'' ಎಂದನು. (ಅಂದರೆ, "" ಹೇಮೂರ್ವನೆ! ಅದಕ್ಕೆ 
ಕುಂಬಳಕಾಯಿ ಏತಕ್ಕೆ?'') ತಲೆಯಲ್ಲಿ ವಿಷವೈದ್ಯವನ್ನು ಕಲಿಯುವ ಗುಂಗೇ 
ತುಂಬಿಕೊಂಡಿದ್ದ ರಿಂದ ಕೊಚ್ಚುರಾಮನಿಗೆ ವೈದ್ಯನು ಹೇಳಿದ ಮಾತು ಪೂರ್ತಿಯಾಗಿ 
ಮನಸ್ಸಿಗೆ ಬರಲಿಲ್ಲ. "" ವಿಡ್ಡಿ! ಕೂಷ್ಮಾಂಡಂ '' ಎಂಬ ಶಬ್ದಗಳನ್ನು ಮಾತ್ರ ಅವನು 
ಸರಿಯಾಗಿ ಕೇಳಿದ್ದು. ಅದೆ ಮಂತ್ರವೆಂದು ಭಾವಿಸಿ, ಅಷ್ಟಕ್ಕೇ ಉಪದೇಶ 
ಮುಗಿಯಿತೆಂದು ಭಾವಿಸಿ, ಮತ್ತೊಮ್ಮೆ ವೈದ್ಯನ ಕಾಲಿಗೆರಗಿ, ಹಿಂದಿರುಗಿ ಹೊರಟು 
ಬಿಟ್ಟನು. ತಾನು ಬೆಳಗಾಗೆದ್ದು" ಮೂರ್ಬ' ಎಂದು ಸಂಬೋಧಿಸಿದ್ದರ ಪರಿಣಾಮವಾಗಿ 


ಓ.ಡಿ 


ಮನಸ್ಸಿಗೆ ಬೇಸರವಾಗಿ ಅವನು ಮಾರ್ನುಡಿಯದೆ ಹಾಗೆ ಹೊರಟಿರಬ ುಹುದೆಂದು ವೈದ್ಯನ 
ಭಾವನೆಯಾಗಿತ್ತು. ಆದರೆ ವಾಸ್ತ ವದಲ್ಲಿ ಕೊಚ್ಚುರಾಮನಿಗೆ ಯಾವ ಬೇಸರವೂ 
ಅನಿಸಿರಲಿಲ್ಲ. ಬದಲು, ಉಳಿದವರು ಎಷ್ಟೆಲ್ಲ ಕಷ್ಟ ಪಟ್ಟರೂ ಸಿಗದ ಉಪದೇಶ ತನಗೆ 
ಇಷ್ಟು ಸುಲಭದಲ್ಲಿ ಇಷ್ಟು ಬೇಗನೆ ದೊರೆಯಿತೆಂದು ಬಹಳ ಸಂತೋಷಪಟ್ಟನು. ಅವನು 
ನೇರ ಮನೆಗೆ ಬಂದು, ಮತ್ತೆ ಸ್ನಾನಮಾಡಿ, ದೇವರ ಮುಂದೆ ದೀಪಹಚ್ಚಿ, ಭಕ್ತಿಯಿಂದ 
ಆ ಮಂತ್ರವನ್ನು ಜಪಿಸತೊಡಗಿದನು. ಕೆಲವು ದಿನ ಹೀಗೆ ಅನುಷ್ಠಾನ ಮಾಡುತ್ತ ಇತರ 
ಶಿಷ್ಯರು ಹೇಳಿದಂತೆ ಅಕ್ಷರಲಕ್ಷ ಸಂಖ್ಯೆಯ ಜಪಯಜ್ಞ ವನ್ನು ಪೂರಯಿಸಿದನು. (ಈ 
ಮಂತ್ರವೂ ಐದು ಅಕ್ಷರಗಳ " ಸಾ ಯಾದುದರಿಂದ ಒಟ್ಟು ಐದು ಲಕ್ಷ 
ಸಂಖ್ಯೆಯಲ್ಲಿ ಜಪಿಸಬೇಕಾಗುತ್ತದೆ.) ಜಪಾನುಷ್ಠಾನ ಪೂರ್ತಿ ಮುಗಿದಾಗ ಅವನಿಗಾದ 
ಸಂತೊಷ, ಪ್ರಸನ್ನತೆ ಹೇಳತೀರದು. ತಾನೊಬ್ಬ ಒಳ್ಳೆಯ ವಿಷವೈದ್ಯನಾಗಿಬಿಟ್ಟೆ ಎಂದು 
ದೃಢವಿಶ್ವಾಸದಿಂದ ನಂಬಿಕೊಂಡನು. 

ಸಾಮಾನ್ಯವಾಗಿ ವಿಷವೈದ್ಯರು ವಿಷವಿಳಿಸಲು ವಿಷಬಾಧೆಯಿಂದ ಪೀಡಿತ 
ರಾದವರ ಬಳಿಗೆ ಹೋಗುವ ಪದ್ದತಿ ಇದ್ದಿರಲಿಲ್ಲ. ಅವರೇ ವೈದ್ಯರನ್ನು ಹುಡುಕಿ 
ಬರಬೇಕಾಗಿತ್ತು. ತಾವು ಮನುಷ್ಯರನ್ನು ಹುಡುಕಿಕೊಂಡು ಹೋಗಿ ಕಚ್ಚುವುದಿಲ್ಲ ಎಂದು 
ಹಾವುಗಳೂ, ಹಾಗೆಯೇ, ತಾವೂ ಪೀಡಿತರನ್ನು ಹುಡುಕಿ ಹೋಗಿ ಗುಣಪಡಿಸು 
ವುದಿಲ್ಲವೆಂದು ವಿಷವೈದ್ಯರೂ ಪರಸ್ಪರ ಒಪ್ಪಂದ ಮಾಡಿಕೊಂಡಿದ್ದಾರೆಂದು ಹಿರಿಯರು 
ಹೇಳುವ ವಾಡಿಕೆಯೊಂದಿದೆ. ಆದರೆ ನಮ್ಮ ಕೊಚ್ಚುರಾಮನು ಈ ಹೇಳಿಕೆಗಳನ್ನೆಲ್ಲ 
ಕೇಳಿದವನಲ್ಲ. ವಿಷವೈದ್ಯರ ವಿಶಿಷ್ಟ ಕಟ್ಟುಕಟ್ಟಲೆಗಳೂ ಅವನಿಗೆ ತಿಳಿಯದು. 
ಎಲ್ಲಾದರೂ ಹಾವು ಕಚ್ಚಿದ ಸುದ್ದಿ ಕೇಳಿದೊಡನೆಯೇ ತಾನಾಗಿ ಅಲ್ಲಿಗೆ ಹೋಗಿ ತಾನು 
ಜಪಿಸಿ ಸಿದ್ದಿಪಡೆದ ಅದೇ ಅಮೋಘಮಂತ್ರದಿಂದ ನೀರನ್ನು ಮಂತ್ರಿಸಿಕೊಡುವ 
ಮೂಲಕ ವಿಷವಿಳಿಸಿ ರೋಗಿಯನ್ನು ಗುಣಪಡಿಸುವುದು ಕೊಚ್ಚುರಾಮನ 
ಕ್ರಮವಾಯಿತು. ಮೊದಮೊದಲು ಯಾರಿಗೂ ಅವನಲ್ಲಿ ಅಷ್ಟು ವಿಶ್ವಾಸವಿದ್ದಿರಲಿಲ್ಲ. 
ಕ್ರಮೇಣ, ಎಲ್ಲರಿಗೂ ಅವನ ಶಕ್ತಿಯ ಅನುಭವವಾಯಿತು. ವಿಶ್ವಾಸ ಮೂಡಿತು. 
ಕೆಲವೇ ದಿನಗಳಲ್ಲಿ ಕೊಚ್ಚುರಾಮ ವೈದ್ಯನೆಂಬ ಹೆಸರು ಎಲ್ಲೆಡೆ ಪ್ರಸಿದ್ಧವಾಯಿತು. 
ಸುತ್ತಮುತ್ತ ನಾಲ್ಕೂ ದಿಕ್ಕಿನಿಂದ ವಿಷಭಯನಿವಾರಣೆಗಾಗಿ ಜನರು ಅವನನ್ನೇ ಬಂದು 
ಕರೆದೊಯ್ಯ ತೊಡಗಿದರು. ತನ್ಮೂಲಕ ಅವನ ದಾರಿದ್ರ್ಯನಿವಾರಣೆಯೂ 
ಸಾಧ್ಯವಾಯಿತು. ವಿಷಚಿಕಿತ್ಸೆಗೆ ಪ್ರತಿಫಲವಾಗಿ ಏನನ್ನೂ ಪಡೆಯಬಾರದೆಂಬ ಹಳೆಯ 
ಪದ್ದತಿಗೆ ಅವನು ಅಷ್ಟೇನೂ ಪ್ರಾಮುಖ್ಯತ ಕೊಟ್ಟವನಲ್ಲ. ಹಾಗಾಗಿ, ಬರುಬರುತ್ತ 
ಸಂಪಾದನೆ ಹೆಚ್ಚಿ ದೊಡ್ಡ ಶ್ರೀಮಂತನೇ ಆದನು. ಅನುಕೂಲಕ್ಕೆ ತಕ್ಕಂತೆ 


೬೩ 


ದೊಡ್ಡದೊಂದು ಮನೆಯನ್ನು ಕಟ್ಟಿಸಿಕೊಂಡು,ಬೇಕುಬೇಕಾದ ಎಲ್ಲ ಸವಲತ್ತುಗಳನ್ನೂ 
ಆಸ್ತಿ ಆಭರಣಗಳನ್ನೂ ಸಂಪಾದಿಸಿಕೊಂಡನು. 

ಹೀಗಿರುವಾಗ ಒಮ್ಮೆ, ಕೋಳಿಕೋಡಿನ ಸಾಮುತಿರಿ ದೊರೆಗೆ ವಿಷಬಾಧೆ 
ಯುಂಟಾಯಿತು.ದೇಶದೇಶಾಂತರಗಳಿಂದ ಪ್ರಸಿದ್ದ್ಧನಾಮರಾದ ವಿಷವೈದ್ಯರೆಲ್ಲ ಬಂದು 
ಏನೆಲ್ಲ ಮಂತ್ರಿಸಿ ಜಪಿಸಿ ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಮೂರನೆಯ ದಿನ, 
ಇನ್ನೇನು ಅವಸ್ಥೆ ಮುಗಿದಂತೆಯೇ ಸರಿಯೆಂದು ದೊರೆಯನ್ನು ನೆಲಕ್ಕೆ ಹಾಕಿ, 
ಶವಸಂಸ್ಕಾರದ ಸಿದ್ದತೆ ಮಾಡತೊಡಗಿದರು. ಆಗ ಯಾರೋ ಒಬ್ಬನಿಗೆ ಕೊಚ್ಚುರಾಮನ 
ನೆನಪಾಯಿತು. ಅವನನ್ನೂ ಒಮ್ಮೆ ಬರಮಾಡಿಸಿ ನೋಡಬಹುದೆಂದು ಕೆಲವರು 
ಸೂಚಿಸಿದರು. "ಇನ್ನು ಯಾರನ್ನೂ ಕರೆಯಿಸಿ ಪ್ರಯೋಜನವಿಲ್ಲ; ಇಲ್ಲಿಗೆ ಕಥೆ 
ಮುಗಿಯಿತು' ಎಂದು ಇನ್ನು ಕೆಲವರು ಹೇಳಿದರು. ಅದು ಇದು ಮಾತಾಗಿ ಕೊನೆಯ 
ಪ್ರಯತ್ನವೆಂದು ಅವನನ್ನು ಒಮ್ಮೆ ಕರೆಯಿಸಿಯೇ ನೋಡುವುದೆಂದು ತೀರ್ಮಾನ 
ವಾಯಿತು. ಒಂದು ಮೇನೆಯನ್ನೂ ಕೆಲವು ಆಳುಗಳನ್ನೂ ಅವನ ಮನೆಗೆ 
ಕಳುಹಿಸಲಾಯಿತು. ಅವರು ಹೋಗಿ ಪರಿಸ್ಥಿತಿಯನ್ನು ಅರುಹಿದೊಡನೆಯೇ 
ಕೊಚ್ಚುರಾಮನು ಹೊರಟುಬಂದನು. ಬಂದವನೇ, ದೊರೆಯನ್ನು ಪರೀಕ್ಷಿಸಿ, 
ತರವಾಡಿನ ಮನೆವಾರ್ತೆಗಾರನನ್ನು ಕರೆದು ಕೂಡಲೇ ಸ್ವಲ್ಪ ಗಂಜಿ ಬೇಯಿಸಿ ತರಲು 
ಹೇಳಿದನು. ಅದನ್ನು ಕೇಳಿ ಅಲ್ಲಿ ನೆರೆದಿದ್ದ ಇತರ ವಿಷವೈದ್ಯರೆಲ್ಲರೂ ಅಚ್ಚರಿಪಟ್ಟು " 
ಅದೇತಕ್ಕೆ?' ಎಂದು ಕೇಳಿದರು. "" ದೊರೆ ಅನ್ನ ಆಹಾರ ಸೇವಿಸದೆ ಎರಡು ಮೂರು 
ದಿನಗಳಾದುವಲ್ಲ. ವಿಷ ಇಳಿದ ಕೂಡಲೇ ಅವರಿಗೆ ತುಂಬಾ ನಿಶ್ಶಕ್ತಿಯೂ ಅಸಾಧ್ಯ 
ಹಸಿವೂ ಆಗುವ ಸಾಧ್ಯತೆಯಿದೆ. ಆಗ ಅವರಿಗೆ ಕುಡಿಸಲು ಗಂಜಿ ಬೇಕಾಗುತ್ತದೆ''. 
ಎಂದು ಕೊಚ್ಚುರಾಮ ಉತ್ತರಿಸಿದನು. ಇದನ್ನು ಕೇಳಿದ ಎಲ್ಲರೂ ಇವನೊಬ್ಬ 
ಶತಮೂರ್ಬನೆಂದು ಭಾವಿಸಿ ತುಚ್ಚವಾಗಿ ನಕ್ಕು ಪರಿಹಾಸ್ಯ ಮಾಡಿದರು. ದೊರೆಯ 
ಕಥೆ ಮುಗಿಯಿತೆಂದು ಅವರೆಲ್ಲ ದೃಢವಾಗಿ ನಂಬಿದ್ದರು. ಇಲ್ಲವಾದರೆ, ದೇಹವನ್ನು 
ನೆಲಕ್ಕೆ ಎಳೆದುಹಾಕುತ್ತಿದ್ದರೆ! 

ಕೊಚ್ಚುರಾಮ ವೈದ್ಯನು ಕೈಯಲ್ಲಿ ಸ್ವಲ್ಪ ನೀರು ಹಿಡಿದು " ವಿಡ್ಡಿ ಕೂಷ್ಮಾಂಡಂ' 
ಎಂದು ನೂರೆಂಟು ಬಾರಿ ಜಪಿಸಿ ದೊರೆಯ ಮುಖಕ್ಕೆ ತಳಿದನು. ಕೂಡಲೇ ದೊರೆ 
ಕಣ್ಣು ತೆರೆದನು. ವೈದ್ಯನು ಮತ್ತೊಮ್ಮೆ ಹಾಗೆಯೇ ಜಪಿಸಿ ನೀರು ತಳಿದನು. ದೊರೆ 
ಕೈಕಾಲುಗಳನ್ನು ಆಂಸತೂದನು. ಮೂರನೇಬಾರಿ ಮಂತ್ರಜಲ ಪ್ರೋಕ್ಷ ಣೆಗೈದಾಗ 
ದೊರೆ ಎದ್ದು ಕುಳಿತು ಕುಡಿಯಲು ಗಂಜಿ ಬೇಕೆಂದು ಕೇಳಿದನು. ಕೂಡಲೇ ಗಂಜಿ 
ಕೊಟ್ಟರು. ದೊರೆ ಹೊಟ್ಟೆ ತುಂಬ ಗಂಜಿ- -ಅಮೃತ ಕುಡಿದು ಹಸಿವು-ತೃಷೆ 


೬೪. 


ನಿವಾರಿಸಿಕೊಂಡನು. ನೆರೆದವರನ್ನೆಲ್ಲ ಒಮ್ಮೆ ಕಣ್ಣಾಡಿಸಿ ನೋಡಿ, "ವಿಷವಿಳಿಸಿ ನನ್ನನ್ನು 
ಬದುಕಿಸಿದವರು ಯಾರೆಂ'ದು ವಿಚಾರಿಸಿದನು. " ಇಲ್ಲಿರುವ ಕೊಚ್ಚುರಾಮ ವೈದ್ಯರೆಂ' 
ದು ಸೇವಕನೊಬ್ಬನು ಪರಿಚಸಿಯಿದನು. ದೊರೆಯು ಸಂತೋಷದಿಂದ ಕೊಚ್ಚುರಾಮನ 
ಎರಡೂಕ್ಕೆಗಳಿಗೆ ರತ್ನಖಚಿತವಾದ ವೀರಕಂಕಣಗಳನ್ನು ತೊಡಿಸಿ, ಹದಿನಾರು ಸಾವಿರ 
ಪವನು ಮುತ್ತು ರತ್ನ ಚಿನ್ನಾಭರಣಗಳನ್ನು ಬಹುಮಾನ ಕೊಟ್ಟು, ಸ್ವರ್ಣಪಲ್ಲಕಿಯಲ್ಲಿ 
ಕುಳ್ಳಿರಿಸಿ, ವಾದ್ಯಧೋಷದೊಡನೆ ಅವನ ಮನೆಗೆ ತಲುಪಿಸಿಬರುವಂತೆ ಪರಿವಾರ 
ದವರಿಗೆ ಅಪ್ಪಣೆಮಾಡಿದನು. ಇದನ್ನೆಲ್ಲ ಕಾಣುತ್ತಲಿದ್ದ ಮತ್ತುಳಿದ ವೈದ್ಯ 
ವಿದಗ್ಗರೆಲ್ಲರೂ ಲಜ್ಜಿತರಾಗಿ ತಲೆತಗ್ಗಿಸಿ ನಿಂತರು. ಅವರಿಗೆಲ್ಲ ಕೊಚ್ಚುರಾಮನ 
ಚಿಕಿತ್ಸೆಯೊಂದು ಅದ್ಭುತ ಅಚ್ಚರಿಯಾಗಿಯೇ ಉಳಿಯಿತು. ಆ ನೆರೆದ ವೈದ್ಯರ ನಡುವೆ 
ನಮ್ಮ ಕೊಚ್ಚುರಾಮನಿಗೆ ಉಪದೇಶನೀಡಿದ ಗುರು ಕೂಡಾ ಇದ್ದನು. ಆದರೆ, ಅವನು 
ಇದೆಲ್ಲ ತನ್ನ ಉಪದೇಶದಿಂದಲೇ ಸಾಧ್ಯವಾದದ್ದು ಎಂದು ತಿಳಿಯಲು ಶಕ್ಯವಿರಲಿಲ್ಲ. 
ತಾನು"" ಮೂರ್ಹ''ನೆಂದು ಕರೆದುದರಿಂದ ಹಟತೊಟ್ಟು ಅವನು ಬೇರೆಲ್ಲೋ ಹೋಗಿ 
ಯಾರಿಂದಲೋ ಉಪದೇಶ ಪಡೆದು ಈ ದಿವ್ಯಶಕ್ತಿಯನ್ನು ಸಂಪಾದಿಸಿಕೊಂಡು 
ಬಂದಿರಬಹುದೆಂದು ಅವನು ಆಲೋಚಿಸುತ್ತಿದ್ದನು. ಪರಿಜನರ ನೆರವಿಯಲ್ಲಿ 
ಕೊಚ್ಚುರಾಮನು ಮಾತ್ರ ತನ್ನ ಗುರು ಅಲ್ಲಿ ಉಪಸ್ಥಿತನಿರುವುದನ್ನು ಕಂಡಿರಲಿಲ್ಲ. 
ದೊರೆಯ ಅಪ್ಪಣೆಯಂತೆ ರಾಜಪರಿವಾರದವರೆಲ್ಲ ಕೊಚ್ಚುರಾಮವೈದ್ಯನನ್ನು 
ಪಲ್ಲಕಿಯಲ್ಲಿ ಕುಳ್ಳಿರಿಸಿಕೊಂಡು ರಾಜಮರ್ಯಾದೆಯ ಬಿರುದಾವಳಿಗಳೊಡನೆ ಬಹು 
ವಿಜೃಂಭಣೆಯಿಂದ ಮೆರವಣಿಗೆ ಹೊರಟರು. ನೆರೆದಿದ್ದ ಅಸಂಖ್ಯ ಜನಸ್ತೋಮವು 
ಅವರನ್ನು ಹಿಂಬಾಲಿಸಿತು. ಅಲ್ಲಿ ಉಪಸ್ಥಿತರಿದ್ದ ಇತರ ವಿಷವೈದ್ಯರುಗಳೂಗುಂಪಿನಲ್ಲಿ 
ಸೇರಿಕೊಂಡರು. ಹೀಗೆ ಸಂಭ್ರಮದಲ್ಲಿ ಹೋಗುತ್ತಿರುವಾಗ ಕೊಚ್ಚುರಾಮವೈದ್ಯನು 
ಒಮ್ಮೆ ಹಿಂದಿರುಗಿ ನೋಡಿದನು. ಆ ಜನಸಂದೋಹದ ನಡುವೆ ತನಗೆ ಉಪದೇಶವಿತ್ತ 
ಗುರುನಾಥನನ್ನು ಕಂಡೊಡನೆ ಪಲ್ಲಕಿ ನಿಲ್ಲಿಸಿ, ಕೆಳಗಿಳಿದು ಬಂದು, ತನಗೆ ದೊರೆಯಿಂದ 
ದೊರೆತ ಬಹುಮಾನಗಳನ್ನೆಲ್ಲ ಅವನ ಕಾಲಡಿಯಿಟ್ಟು ಶಿರಬಾಗಿ ನಮಸ್ಕರಿಸಿದನು. 
ಜನರೆಲ್ಲ ನಿಬ್ಬೆರಗಾಗಿ ನಿಂತರು. ವೈದ್ಯನು ಅಚ್ಚರಿಯಿಂದ ಇದೆಲ್ಲ ಏನೆಂದು ಕೇಳಿದನು. 
ಆಗ ಕೊಚ್ಚುರಾಮನು "" ಇದೆಲ್ಲಿ ನಿಮ್ಮ "ಉಪದೇಶ ಮತ್ತು ಅನುಗ್ರಹದಿಂದ 
ದೊರಕಿದ್ದು. ನಿಮ್ಮ ದಯೆಯಿಂದಾಗಿ ನನಗೆ ಇದುವರೆಗೆ ಸಾಕಷ್ಟು ಸಂಪತ್ತು ಹಾಗೂ 
ಕೀರ್ತಿ ಲಭ್ಯವಾಗಿದೆ. ಆದರೆ, ಕಾಣಿಕೆಯೆಂದು ನಿಮಗೆ ಏನನ್ನೂ ಕೊಡಲು 
ಸಾಧ್ಯ ವಾಗಿರಲಿಲ್ಲ. ಅದಕ್ಕಾಗಿ ನನ್ನ ಮೇಲೆ ಬೇಸರ ಪಡದೆ, ಇಂದು ನನಗೆ ದೊರೆತ 
ಈ ಉಡುಗೊರೆಗಳನ್ನೆ ಲ್ಲ ದಯಮಾಡಿ ನೀವುಸ್ವಿ ಕರಿಸಬೇಕು'' ಎಂದು ವಿನಮ್ರನಾಗಿ 


೬೫ 


ಕೇಳಿಕೊಂಡನು. 
ಗುರು: ನಾನು ನಿನಗೆ ಏನೂ ಉಪದೇಶ ನೀಡಿಲ್ಲವಲ್ಲ. ಸತ್ತ ವರನ್ನು ಬದುಕಿಸುವ 


ಈ ವಿದ್ಯೆಯನ್ನು ನೀನೇ ನನಗೆ ಉಪದೇಶಿಸಬೇಕೆಂದು ನಾನು ಅಭ್ಯರ್ಥಿಸಿಕೊಳ್ಳುತ್ತೇನೆ. 

ಕೊಚ್ಚು ರಾಮ: ನನಗೆ ನೀವೇ ಉಪದೇಶ ಕೊಟ್ಟದುಂಟು. ಈ ವಿಷಯದಲ್ಲಿ 
ಆ ಮಂತ್ರಕ್ಕಿಂತ ಮಿಗಿಲಾದ ಬೇರೆ ಯಾವುದೇ ವಿದ್ಯೆಯನ್ನೂ ನಾನು ಕಲಿತಿಲ್ಲ. 

ಗುರು: ಏನದು ಮಂತ್ರ? 

ಕೊಚ್ಚುರಾಮ: (ಗುರುವಿನ ಕಿವಿಯಲ್ಲಿಗುಟ್ಟಾಗಿ)' ವಿಡ್ಡಿ ಕೂಷ್ಮಾಂಡಂ ' ಎನ್ನುವ 
ಅದೇ ಮಂತ್ರ. 

ಇದನ್ನು ಕೇಳಿದಾಗ ಗುರುವಿಗಾದ ಆಶ್ಚರ್ಯಕ್ಕೆ ಪಾರವಿಲ್ಲ. ಯಾವುದೇ 
ವಿದ್ಯೆಗೂ ಭಕ್ತಿ, ವಿಶ್ವಾಸಗಳೇ ಪ್ರಧಾನವಲ್ಲದೆ ಬೇರಾವುದೂ ಮುಖ್ಯವಲ್ಲ; 
ಅವುಗಳಿದ್ದರೆ ಸಕಲ ವಿಷಯಗಳೂಸಿದ್ದಿ ಯಾಗುತ್ತವೆ ಎಂಬ ಅರಿವು ಆಗ ಮೂಡಿತು. 















ಹೊಸ ಪ್ರಕಟಣೆ 
ಶಾ. ಬಾಲುರಾವ್‌ ಅವರ 


ಉಮರ ಸಂದೇಶ 
ಥಿಟ್ಸ್‌ಜೆರಾಲ್ಡ್‌ - ಉಮ್ರ್‌ ಖಯ್ಯಾಮರ ಇನ್ನೂರೇಳು ರುಬಾಯಿಗಳ 
ಕನ್ನಡ ಅನುವಾದ 
ಅಕ್ಬರ ಪ್ರಕಾಶನದ "ಅಕ್ಷರ ಕವಿ ಸಂಧಾನ' ಮಾಲೆಯ ನಾಲ್ಕನೆಯ ಕೃತಿ - ಎಡ್ವರ್ಡ್‌ 
ಫಿಟ್ಸ್‌ಜೆರಾಲ್ಡ್‌ನ ೧೦೬ ಉಮ್ರ್‌ ಖಯ್ಯಾಮ್‌ ರುಬಾಯಿಗಳ ಇಂಗ್ಲಿಷ್‌ ಪ್ರತಿರೂಪದ ಕನ್ನಡ 
ಕಾವ್ಯಾನುವಾದ - ಪರ್ಶಿಯನ್‌ನಿಂದ ಕರಾರುವಾಕ್ಕಾಗಿ ಪದ್ಯಗಂಧೀ ಗದ್ಯದಲ್ಲಿ ಮಾಡಿದ ಉಮ್ರ್‌ 
ಖಯ್ಯಾಮನ ೧೦೧ ರುಬಾಯಿಗಳ ಅನುವಾದ - ಕನ್ನಡ ಲಿಪ್ಕಂತರದಲ್ಲಿ ಮೂಲ ಪರ್ಶಿಯನ್‌ 
ಪಾಠ - ವಿಸ್ತೃತ ಮುನ್ನುಡಿ, ಟಿಪ್ಪಣಿಗಳೊಂದಿಗೆ. ಪುಟಗಳು: ೫1 -- ೨೦೨. ಬೆಲೆ: ರೂ. ೧೧೫ 


ಅಕ್ಷರ ಪ್ರಕಾಶನ, ಹೆಗ್ಗೋಡು, ಸಾಗರ, ಕರ್ನಾಟಕ ೫೭೭ ೪೧೭ ' 


ನೀನಾಸಮ್‌ ವರದಿಗಳು 


೧. ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ 

ಕೇಂದ್ರದ ವಿದ್ಯಾರ್ಥಿಗಳು ೧೯೯೭ನೇ ನವೆಂಬರ್‌-ಡಿಸೆಂಬರ್‌ ಅವಧಿಯಲ್ಲಿ ಬಿ. 
'ಎಂ. ಶ್ರೀಕಂಠಯ್ಯನವರ " ಅಶ್ವತ್ಥಾಮನ್‌ ' ನಾಟಕವನ್ನು ಅಭ್ಯಸಿಸಿ ಡಿಸೆಂಬರ್‌ 
ಎರಡನೇ ವಾರ ಪ್ರದರ್ಶಿಸಿದರು (ನಿರ್ದೇಶನ: ಬಿ. ಆರ್‌. ವೆಂಕಟರಮಣ ಐತಾಳ). : 
ಈ ನಡುವೆ ಶ್ರೀ ಪುರುಷೋತ್ತಮ ತಲವಾಟ ಅವರಿಂದ ವರ್ಣವಿನ್ಯಾಸ ಮತ್ತು 
ಮೊಗವಾಡ ತಯಾರಿಯ ಬಗ್ಗೆ ಹಾಗೂ ಶ್ರೀ ಗುರುಮೂರ್ತಿ ವರದಾಮೂಲ ಇವರಿಂದ 
ಸ್ಕ್ರೀನ್‌ ಪ್ರಿಂಟಿಂಗ್‌ ಬಗ್ಗೆ ವಿಶೇಷ ತರಗತಿಗಳನ್ನು ಏರ್ಪಾಡು ಮಾಡಲಾಗಿತ್ತು. 
ನವೆಂಬರ್‌ ೩೦ರಂದು ನಾಗಮಂಗಲದ ಕನ್ನಡ ಸಂಘದವರು ಶ್ರೀ ಮಂಡ್ಯ ರಮೇಶ್‌ 
ಅವರ ನಿರ್ದೇಶನದಲ್ಲಿ ತಯಾರಿಸಿದ "ಮಾರನಾಯಕ' ಎಂಬ ನಾಟಕವನ್ನು ಇಲ್ಲಿ 
ಬಂದು ಪ್ರದರ್ಶಿಸಿದರು. ಜನವರಿ ಮೊದಲವಾರ ಬೆಂಗಳೂರಿನ ಲಿಟಲ್‌ ಥಿಯೇಟರ್‌ 
ಹಾಗೂ ಲಂಡನ್ನಿನ ನಾದಿಯಾ ತಂಡದ ಮಹಿಳೆಯರು ರಂಗಶಿಕ್ಷಣ ಕೇಂದ್ರಕ್ಕೆ 
ಭೇಟಿಕೊಟ್ಟು ಸಾಂಸ್ಕೃತಿಕ ವಿನಿಮಯ ನಡೆಸಿದರು. ಹಾಲೆಂಡಿನ ಶ್ರೀಮತಿ ಎಲೀ ವಾನ್‌ 
ಡೆಲ್‌ ಬ್ರಾಂಡ್‌ ಹತ್ತು ದಿನ ಕಾಲ ಇಲ್ಲಿದ್ದು ನಮ್ಮ ವಿದ್ಯಾರ್ಥಿಗಳಾಗಿರುವ ಮೂರು 
ಮಂದಿ ಶಾಲಾ ಶಿಕ್ಷಕರಿಗೆ ಮಕ್ಕಳ ರಂಗಭೂಮಿಯ ಕುರಿತು ವಿಶೇಷ ಶಿಬಿರ 
ನಡೆಸಿಕೊಟ್ಟರು. ಈಗ ವಾಸ್ತವ ಶೈಲಿಯ ನಾಟಕದ ಅಭ್ಯಾಸಕ್ಕಾಗಿ ಶ್ರೀ ಜಂಬೆಯವರ 
ನಿರ್ದೇಶನದಲ್ಲಿ ಜಿ. ಬಿ. ಜೋಶಿಯವರ "ಕದಡಿದ ನೀರು' ನಾಟಕದ ಸಿದ್ಧತೆ 
ನಡೆಯುತ್ತಿದೆ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಒಂದು 
ಮಕ್ಕಳ ನಾಟಕದ ತಯಾರಿಯನ್ನು ನಡೆಸುತ್ತಿದ್ದಾರೆ. 


೨. ಗಿಡಮೂಲಿಕಾ ವೈದ್ಯ ತರಬೇತಿ ಶಿಬಿರ 

ನೀನಾಸಮ್‌ ಮತ್ತು ಗ್ರಾಮಾಂತರ ಸಮುದಾಯ ವಿಜ್ಞಾನ ಕೇಂದ್ರ, ಶೆಡ್ತಿ ಕೆರೆ 
ಸಹಯೋಗದೊಂದಿಗೆ ಕೆಲವು ತಿಂಗಳ ಹಿಂದೆ ನಡೆಸಿದ್ದ ಗಿಡಮೂಲಿಕಾ ವೈದ್ಯ ತರಬೇತಿ 
ಶಿಬಿರದ ಮುಂದುವರಿಕೆಯಾಗಿ ಎರಡನೆಯ ಶಿಬಿರವನ್ನು ಡಿಸೆಂಬರ್‌ ೧೬ ರಿಂದ೧೯ರ 
ವರೆಗೆ ನಾಲ್ಕು ದಿನಗಳಲ್ಲಿ ನಡೆಸಲಾಯಿತು. ಮೊದಲ ಶಿಬಿರದ ಅಭ್ಯರ್ಥಿಗಳಲ್ಲದೆ 
ಕೆಲವು ಮಂದಿ ಹೊಸ ಅಭ್ಯರ್ಥಿಗಳೂ ಇದರಲ್ಲಿ ಭಾಗವಹಿಸಿದ್ದರು. ಶ್ರೀ ವೆಂಕಟ್ರಾಮ 
ದೈತೋಟ ಅವರು ಶಿಬಿರದ ನಿರ್ದೇಶಕರಾಗಿದ್ದರು. 


ಟ್ಛ 


ನೀನಾಸಮ್‌ ಮುನ್ನೋಟ 


೧. ಸ್ವಾತಂತ್ರ್ಯ ಸುವರ್ಣಮಹೋತ್ಸವ ನೆನಪಿನ ನಾಟಕ ಪ್ರದರ್ಶನಗಳು 

ಭಾರತದ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಲುವಾಗಿ 
ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಒಂದು ಯೋಜನೆಯನ್ನು 
ರೂಪಿಸಿದೆ. ಈ ಯೋಜನೆಯ ಅಡಿಯಲ್ಲಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ವಿವಿಧ 
ನಾಟಕಗಳನ್ನು ಕರ್ನಾಟಕದ ಎಲ್ಲ ತಾಲ್ಲೂಕು ಕೇಂದ್ರಗಳಲ್ಲಿ ಪ್ರದರ್ಶಿಸುವ 
ಉದ್ದೇಶವಿದ್ದು ಅದರಲ್ಲಿ ಬೆಳಗಾಂ ವಿಭಾಗದ ಒಟ್ಟು ೪೯ ತಾಲ್ಲೂಕು ಕೇಂದ್ರಗಳಲ್ಲಿ 
ಇಂಥ ಪ್ರದರ್ಶನಗಳನ್ನು ನಡೆಸುವಂತೆ ಇಲಾಖೆಯು ನೀನಾಸಮ್‌ ಸಂಸ್ಥೆಯನ್ನು ಕೇಳಿದೆ. 
ನೀನಾಸಮ್‌ ಈ ಯೋಜನೆಯನ್ನು ಒಪ್ಪಿ ಈಗಾಗಲೇ ನಮ್ಮ "ತಿರುಗಾಟ' 
ಕಾರ್ಯಕ್ರಮಕ್ಕಾಗಿ ತಯಾರಿಸಿದ ಮೂರು ನಾಟಕಗಳು ಮತ್ತು ಈ ಯೋಜನೆಗಾಗಿಯೇ 
ನೀನಾಸಮ್‌ ರಂಗ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಸಿದ್ಧಪಡಿಸಿದ ಒಂದು 
ನಾಟಕ - ಹೀಗೆ ಒಟ್ಟು ನಾಲ್ಕು ನಾಟಕಗಳನ್ನಿಟ್ಟುಕೊಂಡು ಪ್ರಸ್ತುತ ಸಂಚಾರ 
ಪ್ರದರ್ಶನಗಳನ್ನು ನಡೆಸುತ್ತಿದೆ. ಈ ಪ್ರದರ್ಶನಗಳು ಇದೇ ಮಾರ್ಚ್‌ ಮಧ್ಯಭಾಗದಿಂದ 
ಆರಂಭವಾಗಿ ಮೇ ಅಂತ್ಯದವರೆಗೆ ಹಲವು ಹಂತಗಳಲ್ಲಿ ನಡೆಯಲಿವೆ. 


. ೨. ರಂಗ ಸಂವಾದ ಕಾರ್ಯಕ್ರಮ : ಇವತ್ತಿನ ಭಾರತದಲ್ಲಿ ರಂಗಪ್ರಯೋಗ 


೧೯೯೮ಕ್ಕೆ ತನ್ನ ಐವತ್ತನೆಯ ವರ್ಷಕ್ಕೆ ಕಾಲಿಡುತ್ತಿರುವ ನೀನಾಸಮ್‌ ಈ 


ನೆನಪಿಗಾಗಿ ಪ್ರಸ್ತುತ ಸಂವಾದ ಗೋಷ್ಠಿಯನ್ನು ಇದೇ ಮಾರ್ಚ್‌ ೬,೭ ಮತ್ತು ಆರಂದು 


ನಡೆಸುತ್ತಿದೆ. ಕಲಕತ್ತಾದ ರಂಗತಜ್ಞ ಶ್ರೀ ರುಸ್ತುಂ ಭರೂಚ ಅವರು ಈ ಕಾರ್ಯಕ್ರಮದ 


ಯೋಜನೆ ಮತ್ತು ನಿರ್ವಹಣೆಗಳನ್ನು ನಡೆಸುತ್ತಿದ್ದು ಇದರಲ್ಲಿ ಭಾರತದ ವಿವಿಧ 


ಪ್ರಾಂತ್ಯಗಳ೧೨ ಮತ್ತು ಕರ್ನಾಟಕದ ೧೦ ಜನ ಯುವ ಕ್ರಿಯಾಶೀಲ ರಂಗಕರ್ಮಿಗಳು 
ಪಾಲ್ಗೊಳ್ಳುತ್ತಾರೆ. ಇವತ್ತಿನ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಂದರ್ಭದಲ್ಲಿ 
ರಂಗಭೂಮಿ ಎದುರಿಸುತ್ತಿರುವ ಸವಾಲುಗಳು, ಪ್ರ ಸ್ತುತ ಕೆಲಸ ಮಾಡುತ್ತಿರುವ 
ರಂಗಕರ್ಮಿಗಳು ಈ ಸವಾಲುಗಳನ್ನು ಮುಖಾಮುಖಿಯಾಗುವ ಮಾರ್ಗಗಳು-ಇಂಥ 
ಪ್ರಶ್ನೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಆಪ್ತ ಸಂವಾದ, ಚರ್ಚೆ, ಪ್ರಾತ್ಯಕ್ಷಿಕೆಗಳ ಮೂಲಕ 
ಈ ಕಾರ್ಯಕ್ರಮ ನಡೆಯುವಂತೆ ಯೋಜಿಸಲಾಗಿದೆ. 


ಅಕ್ಷರ ಪ್ರಕಾಶನ 
ಹೆಗ್ಗೋಡು (ಸಾಗರ) ಕರ್ನಾಟಕ - ೫೭೭ ೪೧೭ 
ಈಚಿನ ಪ್ರಕಟಣೆಗಳು. : 


೧. ಬಸವಣ್ಣನವರ ವಚನಗಳ ಸಾಹಿತ್ಯಿಕ ಅಧ್ಯಯನ 
(ಡಾ. ಪ್ರಭುಸ್ವಾಮಿ ಮಠ) 
೨. ಸೇವಂತಿ ಪ್ರಸಂಗ (ನಾಟಕ - ಜಯಂತ ಕಾಯ್ಕಿಣಿ) 


೮೦ 
೪೦ 


೩. ಬೆತ್ತಲೆ ಪೂಜೆ ಯಾಕೆ ಕೂಡದು? 

(ಸಂಸ್ಕೃತಿ ಚಿಂತನೆ - ಡಾ. ಯು. ಆರ್‌. ಅನಂತಮೂರ್ತಿ) ೭೫ 
೪. ಚಕೋರಿ (ಮಹಾಕಾವ್ಯ - ಡಾ. ಚಂದ್ರಶೇಖರ ಕಂಬಾರ) ೬೦ 
೫. ಸಾಹಿತ್ಯ ಕಥನ (ವಿಮರ್ಶೆ - ಡಾ. ಡಿ. ಆರ್‌. ನಾಗರಾಜ್‌) ೧೬೦ 
೬. ಶಿವರಾಮ ಕಾರಂತ: ಎರಡು ಅಧ್ಯಯನಗಳು (ಟಿ. ಪಿ. ಅಶೋಕ) ೫೫ 
೭. ಇದರಲ್ಲಿ ಅದು (ಕಾವ್ಯ - ಸುಬ್ರಾಯ ಚೊಕ್ಕಾಡಿ) ೩೦ 
೮. ವಿದ್ಯಾಪತಿಯ ಪ್ರೇಮಗೀತೆಗಳು (ಕಾವ್ಕ- ಎಂ.ಎನ್‌. ಜೈಪ್ರಕಾಶ್‌) ೩೦ 
೯. ಒಂದು ತಗಡಿನ ಚೂರು (ಕಥೆಗಳು - ಅಶೋಕ ಹೆಗಡೆ) ೫೦ 
೧೦. ಸ್ತ್ರೀಲೋಕ (ಕಾದಂಬರಿ - ಸವಿತಾ ನಾಗಭೂಷಣ) ೧೬೦ 


೧೧. ಅವಸ್ಥೆ (ಕಾದಂಬರಿ - ಡಾ. ಯು.ಆರ್‌. ಅನಂತಮೂರ್ತಿ) 
೧೨. ಚಿರೇಬಂದಿ ವಾಡೆ (ನಾಟಕ - ಮಹೇಶ ಎಲ್ಕುಂಚ್ವಾರ್‌ 

ಅನು: ಮಾರುತಿ ಶಾನಭಾಗ) 
೧೩. ಪೂರ್ವಾಪರ (ವಿಮರ್ಶೆ - ಡಾ. ಯು. ಆರ್‌. ಅನಂತಮೂರ್ತಿ) 
೧೪. ಮರುರೂಪಗಳು (ಕಾವ್ಯ - ಹೆಚ್‌. ಎಸ್‌. ಶಿವಪ್ರಕಾಶ) 
೧೫. ಚೀನಾದ ಜಾನಪದ ಹಾಡುಗಳು (ಅನು: ಕೆ.ಎನ್‌. ವಿಜಯಲಕ್ಷಿ,) 
೧೬. ವಿಭಾವ (ವಿಮರ್ಶೆ - ಎಲ್‌. ಸಿ. ಸುಮಿತ್ರಾ) 
೧೭. ನವ್ಕಾಲೋಕ (ಮುನ್ನುಡಿಗಳು- ಡಾ. ಯು.ಆರ್‌. ಅನಂತಮೂರ್ತಿ) 
೧೮. ವಚನ ವಿನ್ಯಾಸ (ವಿಮರ್ಶೆ- ಗಿರಡ್ಡಿ ಗೋವಿಂದರಾಜ) 
೧೯. ಸಹ್ಯಾದ್ರಿ ಕಾಂಡ (ನಾಟಕ - ಅಕ್ಷರ ಕೆ.ವಿ.) 
೨೦. ಇಂದಿನ ಹೆಜ್ಜೆ (ವಚನ ಸಾಹಿತ್ಯ ವಿಮರ್ಶೆ-ಓ.ಎಲ್‌.ನಾಗಭೂಷಣಸ್ವಾಮಿ) 
೨೧. ಉಮರ ಸಂದೇಶ (ಫಿಟ್ಸ್‌ ಜೆರಾಲ್ಡ್‌ - ಉಮ್ಫ್‌ ಖಯ್ಯಾಮರ 

ಇನ್ನೂರೇಳು ರುಬಾಯಿಗಳ ಕನ್ನಡ ಅನುವಾದ-ಶಾ. ಬಾಲುರಾವ್‌) 
೨೨. ಮೂರು ಮಕ್ಕಳ ನಾಟಕಗಳು (ವೈದೇಹಿ) 

ಅಕ್ಷರ ಚಿಂತನ ಮಾಲೆ : ಈಚಿನ ಪುಸ್ತಕಗಳು. ಕ 

೧. ಊರು ಕೇರಿ (ಆತ್ಮಕಥನ - ಡಾ. ಸಿದ್ಧಲಿಂಗಯ್ಯ) | ರೂ. ೫೦ 
೨. ತಂತ್ರ : ಮನೋವೈಜ್ಞಾನಿಕ ಪರಿಕಲ್ಪನೆ (ಡಾ.ಮೀರಾ ಚಕ್ರವರ್ತಿ) ೪೦ 


೩೫ 
೧೨೦ 
೬೦ 
೩೮ 
೪೦ 
೯೦ 
೪೫ 
೪೦ 
೪೦ 


2 ಜನ ಭೋ ॥॥ 


೪೦ 





ಇ 


ಕಿ1- 


1೨948 - 199 






785 7೫11778775 (117508೫)111117570 
75, ಗಗ ಗಗ ೧0111011 ೧೦/೧0 
ಆ ಬಟ ಸವುವ್ಪಿ ಕ್ಲಿ ಓಕ 


| ೧೯೦೧೯೭೯1೦೯೨ ೦೯ : 
700.1 34181 21.೧... ಬಟಟ ಟಿಪ, 


